ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - 1 
Part - I 


ಬೆಂಗಳೂರು, ಬುಧವಾರ, ಮೇ ೨೧ , ೨೦೧೪ ( ವೈಶಾಖ ೩೧, ಶಕ ವರ್ಷ ೧೯೩೬) 
Bangalore , Wednesday , May 21, 2014 (Vaishakha 31, Shaka Varsha 1936 ) 


ನಂ . ೩೨೦ 
No. 320 


ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಸ್ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ವಕ್ಸ್ ಮಂಡಳಿಯಲ್ಲಿ ನೋಂದಾಯಿಸಲಾದ ಮಸೀದಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪೇಶ್ 

ಇಮಾಮ್ ಮತ್ತು ಮೌಜನ್‌ ರವರುಗಳಿಗೆ ಮಾಸಿಕ ಗೌರವಧನ ( ಹದಿಯ ) ನೀಡುವ ಕುರಿತು. 
ಓದಲಾಗಿದೆ: 1) ದಿನಾಂಕ : 18 -04- 2011 ರಂದು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ 

ಅಧಿಕಾರಯುಕ್ತ ಸಮಿತಿ ಸಭೆಯ ನಡುವಳಿ. 
2) ಸರ್ಕಾರಿ ಆದೇಶ ಸಂಖ್ಯೆ : ಅಸಂಕಇ 154 ಡಬ್ಲೂಇಎಸ್ 2011 ( ಭಾಗ), 

ದಿನಾಂಕ: 28 - 04 - 2011 , 


3) ಮುಖ್ಯಕಾರ್ಯನಿರ್ವಹಣಾಧಿಕಾರಿ , ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಇವರ ಪರಿಷ್ಕತ ಪ್ರಸ್ತಾವನೆ ಸಂಖ್ಯೆ : 

KSBW / 92 / ADM / 2005- 06, ದಿನಾಂಕ: 08 - 07 - 2013 . 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ರವರ ಟಿಪ್ಪಣಿ ಸಂಖ್ಯೆ : ಪಿಡಿ 9 
ಐಎಂಎಂ 2013 , ದಿನಾಂಕ: 16 - 09 - 2013 . 


5) ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಟಿಪ್ಪಣಿ ಸಂಖ್ಯೆ : LAW 606 OPN 2013, 

ದಿನಾಂಕ: 27 - 12 - 2013. 


ಪ್ರಸ್ತಾವನೆ : 


ಭಾರತದ ಸರ್ವೋಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ : 715 /1990, ದಿನಾಂಕ: 13 - 05 - 1993 ರಲ್ಲಿ ನೀಡಲಾಗಿರುವ ಆದೇಶದಂತೆ , 
ಮಸೀದಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೇಶ್ ಇಮಾಮ್ ಹಾಗೂ ಮೌಜನ್‌ಗಳಿಗೆ ಗೌರವಧನ ನೀಡುವ ಸಂಬಂಧ ಓದಲಾಗಿರುವ ಕ್ರ. ಸಂ . (1) ರಲ್ಲಿ 
ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿತ್ತು. ಓದಲಾಗಿರುವ ಕ್ರಸಂ (2) ರಲ್ಲಿ ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿಯು ಪರಿಷ್ಕತ ಪ್ರಸ್ತಾವನೆಯನ್ನು ಸಲ್ಲಿಸಿ, 
ಅನುಮೋದನೆ ಕೋರಿರುವುದರಿಂದ ಹಿಂದಿನ ಕ್ರ.ಸಂ (1) ರ ದಿನಾಂಕ : 28 -04 -2011 ರ ಆದೇಶವನ್ನು ಹಿಂಪಡೆದು ಈ ಕೆಳಕಂಡಂತೆ ಪರಿಷ್ಕತ ಆದೇಶ 


ಹೊರಡಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : MWD 98 WES 2013 , ಬೆಂಗಳೂರು, ದಿನಾಂಕ : 21- 05 - 2014 
ಪ್ರಸ್ತಾವನೆಯಲ್ಲಿ ನೀಡಲಾಗಿರುವ ವಿವರಣೆಯ ಹಿನ್ನೆಲೆಯಲ್ಲಿ, ರಾಜ್ಯದ ವಕ್ಸ್ ಮಂಡಳಿಯಲ್ಲಿ ನೋಂದಾಯಿಸಲಾದ ಮಸೀದಿಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಪೇಶ್ ಇಮಾಮ್ ಹಾಗೂ ಮೌಜನ್‌ಗಳಿಗೆ ಮಾಸಿಕ ಗೌರವಧನ ( ಹದಿಯ ) ನೀಡಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು 
ಆದೇಶಿಸಿದೆ. 

( ೧೮೩೭) 


೧೮೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


1) ಈ ಯೋಜನೆಯು ರಾಜ್ಯದ ವಕ್ಸ್ ಮಂಡಳಿಯಲ್ಲಿ ನೋಂದಾಯಿಸಲಾಗಿರುವ ಹಾಗೂ ವಾರ್ಷಿಕ ಆದಾಯ # 1.00 ಲಕ್ಷಕ್ಕಿಂತ ಕಡಿಮೆ 

ಇರುವ ಮಸೀದಿಗಳಿಗೆ ಮಾತ್ರ ಅನ್ವಯಿಸುವುದು. 
2) ವಕ್ಸ್ ಸಂಸ್ಥೆ ತನ್ನದೇ ಆದ ನಿರ್ವಹಣಾ ಯೋಜನೆಯನ್ನು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿಯಿಂದ ಅನುಮೋದನೆ ಪಡೆದಿರಬೇಕು, 
ಹಾಗಿಲ್ಲದಿದ್ದಲ್ಲಿ ಒಂದು ವರ್ಷದೊಳಗೆ ರಾಜ್ಯ ವಕ್ಸ್ ಮಂಡಳಿಯಿಂದ ತನ್ನ ನಿರ್ವಹಣಾ ಯೋಜನೆಯ ಅನುಮೋದನೆ ಪಡೆಯತಕ್ಕದ್ದು. 

ಯ ಆಡಳಿತ ಮಂಡಳಿಯು ನೇಮಕಗೊಂಡಿರುವ ಪೇಶ್ ಇಮಾಮ್ ಹಾಗೂ ಮೌಜನ್‌ಗಳಿಗೆ ಗೌರವಧನ ( ಹದಿಯ ) ನೀಡುವ 
ಪ್ರಸ್ತಾವನೆಯನ್ನು ನಿಗಧಿತ ನಮೂನೆಯ ಅರ್ಜಿಗಳೊಂದಿಗೆ ತಮ್ಮ ಶಿಫಾರಸ್ಸಿನೊಂದಿಗೆ ವಕ್ಸ್ ಮಂಡಳಿಗೆ ಸಲ್ಲಿಸುವುದು. 
4) ಪೇಶ್ ಇಮಾಮ್ ಮತ್ತು ಮೌಜನ್‌ಗಳ ಸೇವಾ ವಿಷಯವನ್ನು ಆಯಾ ವಕ್ಸ್ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮಂಡಳಿ 

ನಿರ್ಧರಿಸುವುದು . 


5) ಸಂಬಂಧಿಸಿದ ಅರ್ಹ ಸಂಸ್ಥೆಗಳಿಂದ ಹೊಸ ಅರ್ಜಿಗಳನ್ನು ಆಹ್ವಾನಿಸುವುದು. 
6) ಜಿಲ್ಲಾ ವಕ್ಸ್ ಸಲಹಾ ಸಮಿತಿಯ ಮುಖಾಂತರ ಈ ಕೆಳಕಂಡ ದಾಖಲಾತಿಗಳೊಂದಿಗೆ ಸಂಸ್ಥೆಯು ಅರ್ಜಿ ಸಲ್ಲಿಸತಕ್ಕದ್ದು. 

1) ಅರ್ಜಿಯೊಂದಿಗೆ ಫಲಾನುಭವಿಯ ಛಾಯಾಚಿತ್ರ 


2 ) ಕಳೆದ 3 ವರ್ಷಗಳಲ್ಲಿ ವಾಸವಿರುವ ಬಗ್ಗೆ ದಾಖಲೆ. 


3) ಫಲಾನುಭವಿಯ ಬ್ಯಾಂಕ್ ಖಾತೆಯ ವಿವರಗಳು. 


4) ಈ ಕೆಳಕಂಡಂತೆ ಸಂಸ್ಥೆಯ ವಿವರಗಳು : 

> ವಕ್ಸ್ ಸಂಸ್ಥೆ ನೋಂದಾಯಿಸಲಾಗಿರುವ ಬಗ್ಗೆ ದಾಖಲೆ. 
> ವಕ್ಸ್ ಸಂಸ್ಥೆಯ ಸಂಪೂರ್ಣ ವಿಳಾಸ 
> ಕಳೆದ ವರ್ಷದ ಸಂಸ್ಥೆಯ ಲೆಕ್ಕಪತ್ರದ ತಖ್ಯೆ 

> ಪ್ರಸಕ್ತ ಸಾಲಿನ ಸಂಸ್ಥೆಯ ಆಯವ್ಯಯ 
7) ವಕ್ಸ್ ಸಂಸ್ಥೆ ಪೇಶ್ ಇಮಾಮ್ ಮತ್ತು ಮೌಜ್ರನ್ ರವರ ಮೂರು ತಿಂಗಳ ಕರ್ತವ್ಯದ ಮೇಲೆ ಹಾಜರಾತಿಯಾದ ಬಗ್ಗೆ ದೃಢೀಕರಣ ಪತ್ರವನ್ನು 

ವಕ್ಸ್ ಮಂಡಳಿಗೆ ಸಲ್ಲಿಸುವುದು. 
8) ಸಂಸ್ಥೆಯು ಪೇಶ್ ಇಮಾಮ್ ಮತ್ತು ಮೌಜನ್ ರವರು ಸಲ್ಲಿಸಿರುವ ಹಾಜರಾತಿ ವಿವರಗಳುಳ್ಳ ದೃಢೀಕರಣ ಪತ್ರದ ಆಧಾರ, ನೇರವಾಗಿ 

ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆನ್‌ಲೈನ್ ಮುಖಾಂತರ ಪ್ರತಿ 3 ತಿಂಗಳಿಗೊಮ್ಮೆ ವಿತರಿಸಿ, ಸಂಬಂಧಪಟ್ಟ ವಕ್ಸ್ ಸಂಸ್ಥೆಗೆ ಸೂಕ್ತ ಮಾಹಿತಿ 

ನೀಡುವುದು. 
9) ನೀಡಲಾಗುವ ಗೌರವಧನ ಸಂಸ್ಥೆ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ಆಧಾರಿತವಾಗಿರುವುದಿಲ್ಲ ಹಾಗೂ ಫಲಾನುಭವಿಯ ವೈಯಕ್ತಿಕ 

ಆದಾಯ ಗಣನೆಗೆ ಬರುವುದಿಲ್ಲ. 
10 ) ಸಂಸ್ಥೆಯು ಪೇಶ್ ಇಮಾಮ್ ಮತ್ತು ಮೌಜನ್‌ಗಳು ಬದಲಾಗಿದ್ದಲ್ಲಿ ಹೊಸ ಅರ್ಜಿಯೊಂದಿಗೆ ಪರಿಷ್ಕತ ಪ್ರಸ್ತಾವನೆಯನ್ನು ತಕ್ಷಣವೇ ಸಲ್ಲಿಸತಕ್ಕದ್ದು. 
11 ) ಸಂಬಂಧಿಸಿದ ವಕ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಉಪಯೋಗಿತಾ ಹಾಗೂ ಸೇವಾ ಪ್ರಮಾಣ ಪತ್ರವನ್ನು ರಾಜ್ಯ 

ವಕ್ಸ್ ಮಂಡಳಿಗೆ ಸಲ್ಲಿಸುವುದು. 
12) ಪೇಶ್ ಇಮಾಮ್ ಮತ್ತು ಮೌಜನ್‌ಗಳಿಂದ ಪಡೆಯುವ ದೂರುಗಳನ್ನು ಆಯಾ ಜಿಲ್ಲೆಗಳ ವಕ್ಸ್ ಸಲಹಾ ಸಮಿತಿಗಳೇ ವಿಲೇ ಮಾಡಲು ಅಧಿಕಾರ 

ಹೊಂದಿರುತ್ತದೆ. 
13 ) ಸದರಿ ಪೇಶ್ ಇಮಾಮ್ ಮತ್ತು ಮೌಜನ್‌ಗಳಿಂದ ಸ್ವೀಕೃತ ಮೇಲ್ಮನವಿಯ ಬಗ್ಗೆ ರಾಜ್ಯ ವಕ್ಸ್ ಮಂಡಳಿಯ ತೀರ್ಮಾನ ಅಂತಿಮವಾಗಿರುವುದು. 
14 ) ಪೇಶ್ ಇಮಾಮ್ ಮತ್ತು ಮೌಜನ್‌ಗಳಿಗೆ ಸಂಬಂಧಿಸಿದಂತೆ ವಕ್ಸ್ ಸಂಸ್ಥೆಗಳು ತಮ್ಮದೇ ಆದ ಆದಾಯಗಳಿಂದ ವೇತನವನ್ನು ಭರಿಸುವ ಶಕ್ತಿ 

ಹೊಂದುವವರೆಗೆ ಮಾತ್ರ ಈ ಕೆಳಕಂಡಂತೆ ವಕ್ಸ್ ಮಂಡಳಿ ಗೌರವಧನವನ್ನು ನೀಡುವುದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೩೯ 


ಗೌರವ ಧನ 


ಕ್ರಸಂ 


ಹುದ್ದೆಯ ವಿವರ 


ವೈದ್ಯಕೀಯ ಭತ್ಯೆ 
(ಕೆ ಗಳಲ್ಲಿ) 


(ತಗಳಲ್ಲಿ) 


ಪೇಶ್ ಇಮಾಮ್ 


3,000 


100 


ಮೌಜನ್ 


2 , 400 


100 


ಇದಕ್ಕೆ ತಗಲುವ ವೆಚ್ಚವನ್ನು 2225- 03- 800 -0 - 07 - 059 - ಇತರೆ ಖರ್ಚುಗಳು ಶೀರ್ಷಿಕೆಯಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ/101/ ವೆಚ್ಚ -3/2014 , ದಿನಾಂಕ:27 - 03 - 2014 ರಂದು ನೀಡಿರುವ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 


ಈ ಆದೇಶ ದಿನಾಂಕ : 01 - 04 - 2014 ರಿಂದ ಜಾರಿಗೆ ಬರುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಅಬ್ಬಾಸ್ ಷರೀಫ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಸ್ ಇಲಾಖೆ 


ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಮೇ ೨೬ , ೨೦೧೪ (ಜೇಷ್ಠ ೫ , ಶಕ ವರ್ಷ ೧೯೩೬ ) 
Bangalore , Monday , May 26 , 2014 ( Jyeishta 5 , Shaka Varsha 1936 ) 


ಭಾಗ - 1 
Part - I 


|| ನಂ . ೩೩೩ 

No. 333 


ಶಿಕ್ಷಣ ಸಚಿವಾಲಯ 


ವಿಷಯ : 2014 - 15ನೇ ಸಾಲಿನ ತಾಂತ್ರಿಕ ಕೋರ್ಸುಗಳ ( ಇಂಜಿನಿಯರಿಂಗ್ ಪದವಿ/ ಡಿಪ್ಲೋಮೊ) ಪ್ರವೇಶಾತಿಗೆ ಬೋಧನಾ ಶುಲ್ಕದ ವಿನಾಯಿತಿ 

ಯೋಜನೆ ( Tuition Fee Waiver Scheme) ( Supernumerary Quota) ಯಡಿ ಆದಾಯ ಮಿತಿಯನ್ನು ನಿಗಧಿಪಡಿಸುವ ಬಗ್ಗೆ - 


ಓದಲಾಗಿದೆ: 


1) ದಿನಾಂಕ :26 - 02 - 2014 ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಡಳಿತ ಮಂಡಳಿಯ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳು 


2 ) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 21 ಟಿಇಸಿ 2017, ದಿನಾಂಕ: 09 - 07 - 2013 . 


ಪ್ರಸ್ತಾವನೆ: 


ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕೋರ್ಸುಗಳ ( ಇಂಜಿನಿಯರಿಂಗ್ ಪದವಿ/ ಡಿಪ್ಲೋಮೊ) ಪ್ರವೇಶಾತಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ 
ಪೋಷಕರ ವಾರ್ಷಿಕ ಆದಾಯ ರೂ .2.50 ಲಕ್ಷಕ್ಕಿಂತ ಕಡಿಮೆಯಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ಕೋರ್ಸುಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ ಶೇ .5 ರಷ್ಟು 
ಸಂಖ್ಯಾಧಿಕ ಸೀಟುಗಳನ್ನು (Supernumerary Seats ) ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ (Tuition Fee Waiver Scheme) ಯಡಿ ಹಂಚಿಕೆ 
ಮಾಡುವ ಯೋಜನೆಯನ್ನು ಎಐಸಿಟಿಇ ಯು 2011 -12ನೇ ಸಾಲಿನಲ್ಲಿ ಜಾರಿಗೆ ತಂದಿರುವುದಾಗಿದೆ. ಅದರಂತೆ ಸದರಿ ಯೋಜನೆಯನ್ನು ರಾಜ್ಯದಲ್ಲಿ 
ಅಳವಡಿಸಿ ಮುಂದುವರೆಸಿಕೊಂಡು ಬರಲಾಗಿದೆ. ಸದರಿ ಯೋಜನೆಯಡಿಲ್ಲಿನ ಪೋಷಕರ ವಾರ್ಷಿಕ ಆದಾಯ ಮಿತಿಯನ್ನು ಎಐಸಿಟಿಇ 
ಮಾರ್ಗಸೂಚಿಯನ್ವಯ ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2013 - 14ನೇ ಸಾಲಿಗೆ ರೂ .4.50 ಲಕ್ಷಕ್ಕೆ ಮಿತಿಗೊಳಿಸಲಾಗಿರುತ್ತದೆ. 

ಸದರಿ ವಾರ್ಷಿಕ ಆದಾಯ ಮಿತಿಯನ್ನು ಎಐಸಿಟಿಇ ಯು ರೂ .2.50 ಲಕಗಳಿಂದ ರೂ .6 . 00 ಲಕ್ಷಗಳವರೆಗೆ ಹೆಚ್ಚಿಸಿದ್ದು , ರೂ . 6.00 ಲಕ್ಷಗಳ 
ಆದಾಯ ಮಿತಿಯೊಳಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಇರುವುದರಿಂದ, ಪೋಷಕರ ವಾರ್ಷಿಕ ಆದಾಯ ರೂ .2.50 ಲಕ್ಷಗಳಿಗಿಂತ ಕಡಿಮೆಯಿರುವ 
ಬಡ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಈ ಯೋಜನೆಯಡಿಯಲ್ಲಿ ಸೀಟುಗಳು ಸಿಗುವುದು ತೀರಾ ಕಡಿಮೆಯಿರುತ್ತದೆ. ಪ್ರಸ್ತುತ ರಾಜ್ಯದ ಪ್ರತಿಭಾನ್ವಿತ ಬಡ 
ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕೋರ್ಸುಗಳ ( ಇಂಜಿನಿಯರಿಂಗ್ ಪದವಿ / ಡಿಪ್ಲೋಮೊ ) ಪ್ರವೇಶಾತಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪೋಷಕರ ವಾರ್ಷಿಕ 
ಆದಾಯ ಮಿತಿಯನ್ನು ಪರಿಷ್ಕರಿಸಿ ಮರುನಿಗಧಿಪಡಿಸುವ ಕುರಿತು ದಿನಾಂಕ:26 - 02 - 2014 ರಂದು ನಡೆದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 17ನೇ ಆಡಳಿತ 
ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ 2014 -15ನೇ ಸಾಲಿನ ತಾಂತ್ರಿಕ ಕೋರ್ಸುಗಳ ಪ್ರವೇಶಾತಿಗೆ ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ (Tuition Fee 
Waiver Scheme) ಯಡಿಯಲ್ಲಿ ಸಂಖ್ಯಾಧಿಕ ಸೀಟುಗಳನ್ನು ಮೆರಿಟ್ ಆಧಾರದ ಮೇರೆಗೆ ಹಂಚಿಕೆ ಮಾಡುವ ಸಲುವಾಗಿ ಆದಾಯ ಮಿತಿಯನ್ನು 


೧೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ನಿಗಧಿಪಡಿಸುವ ಬಗ್ಗೆ ಮೇಲೆ ಕ್ರ. ಸಂ . (1) ರಲ್ಲಿ ಓದಲಾದ ಸಭಾ ನಡವಳಿಗಳಲ್ಲಿ ತೆಗೆದುಕೊಳ್ಳಲಾದ ತೀರ್ಮಾನಗಳನ್ವಯ ಪರಿಶೀಲಿಸಿ ಆದಾಯ ಮಿತಿಯನ್ನು 
ಪರಿಷ್ಕರಿಸಲು ಉದ್ದೇಶಿಸಿದೆ. 
ಅದರಂತೆ, ಈ ಕೆಳಕಂಡ ಆದೇಶ 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 72 ಟಿಇಸಿ 2013, ಬೆಂಗಳೂರು, ದಿನಾಂಕ: 23ನೇ ಮೇ 2014 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಹಿನ್ನೆಲೆಯಲ್ಲಿ ಎಐಸಿಟಿಇ ಯ ಮಾರ್ಗಸೂಚಿಗಳನ್ವಯ ರಾಜ್ಯದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ 
ಕೋರ್ಸುಗಳ ( ಇಂಜಿನಿಯರಿಂಗ್ ಪದವಿ /ಡಿಪ್ಲೋಮೊ ) ಪ್ರವೇಶಾತಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ 2014 -15ನೇ ಸಾಲಿಗೆ, ಒಟ್ಟು ವಿದ್ಯಾರ್ಥಿ ಪ್ರಮಾಣದ 
ಶೇ .5 ರಷ್ಟು ಸಂಖ್ಯಾಧಿಕ ಸೀಟುಗಳನ್ನು ಮೆರಿಟ್ ಆಧಾರದ ಮೇರೆಗೆ ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ ( Tuition Fee Waiver Scheme ) 
ಯಡಿಯಲ್ಲಿ ಸೀಟುಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸರ್ಕಾರವು ಪೋಷಕರ ಆದಾಯ ಮಿತಿಯನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ ಮರುನಿಗಧಿಪಡಿಸಿ 
ಆದೇಶಿಸಿದೆ. 


Hon 


Fee 


ಮೊದಲನೇ 


ಬೋಧನಾ ಶುಲ್ಕ ವಿನಾಯಿತಿ ಯೋಜನೆ (Supernumerary Quota) ಯಡಿ ಪತ್ಯೇಕವಾಗಿ ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು 
ಮೊದಲಿಗೆ ವಾರ್ಷಿಕ ಆದಾಯ ರೂ .1.00 ಲಕ್ಷಕ್ಕೆ ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. 


ವರ್ಗ 


2ನೇ ವರ್ಗ 


ಮೊದಲನೇ ವರ್ಗದಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ ರೂ .1.00 
ಲಕ್ಷದಿಂದ ರೂ .2.00 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು . 


3ನೇ ವರ್ಗ 2ನೇ ವರ್ಗದಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ ರೂ .2.00 ಲಕ್ಷದಿಂದ 

ರೂ .3.00 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. 
4ನೇ ವರ್ಗ | 3ನೇ ವರ್ಗದಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ ರೂ .3.00 ಲಕ್ಷದಿಂದ 

ರೂ .4.50 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. 
5ನೇ ವರ್ಗ | 4ನೇ ವರ್ಗದಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ ರೂ .4.50 ಲಕ್ಷದಿಂದ 

ರೂ .6 .00 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. 


ನಿಬಂಧನೆಗಳು : 


ಎಲ್ಲಾ ಸರ್ಕಾರಿ / ವಿಶ್ವವಿದ್ಯಾಲಯ / ಅನುದಾನಿತ / ಖಾಸಗಿ ಅನುದಾನರಹಿತ ( ಅಲ್ಪಸಂಖ್ಯಾತ ಹಾಗೂ ಅಲ್ಪಸಂಖ್ಯಾತವಲ್ಲದ) 
ಇಂಜಿನಿಯರಿಂಗ್ ಕಾಲೇಜು/ ಪಾಲಿಟೆಕ್ನಿಕ್‌ಗಳಲ್ಲಿ ಎಐಸಿಟಿಇಯು ನಿಗದಿಪಡಿಸಬಹುದಾದ ಪ್ರತಿ ಕೋರ್ಸುಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ ಶೇ . 
5ರಷ್ಟು ಸಂಖ್ಯಾಧಿಕ ಸೀಟುಗಳನ್ನು (Supernumerary seats) ಬೋಧನಾ ಶುಲ್ಕವಿಲ್ಲದೆ ( Tuition fee waiver schemes ) ಪ್ರತಿಭಾನ್ವಿತ ಬಡ 
ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು ಮೇಲಿನ ಕೋಷ್ಟಕದ ಮಿತಿಯೊಳಗಿರುವ ಫಲಾನುಭವಿಗಳಿಗೆ ಮೆರಿಟ್ ಆಧಾರದ ಮೇಲೆ 
ಸೀಟನ್ನು ಹಂಚಿಕೆ ಮಾಡಲಾಗುವುದು. 


ರಾಜ್ಯ ಸರ್ಕಾರವು ನಿಗದಿಪಡಿಸಿರುವ ಬೋಧನಾ ಶುಲ್ಕವನ್ನು ಈ ಫಲಾನುಭವಿಯು ಭರಿಸತಕ್ಕದ್ದಲ್ಲ. ಆದರೆ ಸದರಿ ಅಭ್ಯರ್ಥಿಯು 
ವಿಶ್ವವಿದ್ಯಾಲಯ ಶುಲ್ಕವನ್ನು ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪಾವತಿಸತಕ್ಕದ್ದು. 
ಎಐಸಿಟಿಇ ಯ ಈ ಯೋಜನೆಯು ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿನ ಪ್ರತಿ ಕೋರ್ಸುಗಳಲ್ಲೂ ಶೇ .5ರಷ್ಟು ಸಂಖ್ಯಾಧಿಕ ಸೀಟುಗಳ ಹಂಚಿಕೆಯನ್ನು 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹರಾದವರಿಂದ ಪ್ರತ್ಯೇಕ ಮೆರಿಟ್ ಲಿಸ್ಟ್ ತಯಾರಿಸಿ ಅದರ ಆಧಾರದ 
ಮೇಲೆ ಮಾತ್ರ ಭರ್ತಿ ಮಾಡತಕ್ಕದ್ದು. 
ಈ ಸೀಟುಗಳನ್ನು ಅರ್ಹ ಅಭ್ಯರ್ಥಿಗಳಿಗೆ ಅವರು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಬ್ಯಾಂಕ್ ಆಧಾರದ ಮೇಲೆ ಹಂಚಿಕೆ ಮಾಡಲು 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಧಿಕಾರ ನೀಡಲಾಗಿದೆ. 
ಸಂಖ್ಯಾಧಿಕ ಸೀಟುಗಳಿಗೆ (Supernumerary seats) ವಿದ್ಯಾರ್ಥಿಗಳ ಲಭ್ಯತೆ ಇಲ್ಲದಿದ್ದಲ್ಲಿ ಅದನ್ನು ಕಾಮೆಡ್-ಕೆ ಅಥವಾ ಆಡಳಿತ ಮಂಡಳಿ 
ಕೋಟಾಸೀಟುಗಳಾಗಿ ಪರಿವರ್ತಿಸತಕ್ಕದ್ದಲ್ಲ ಹಾಗೂ ಈ ಸಂಖ್ಯಾಧಿಕ ಸೀಟುಗಳನ್ನು 2ನೇ ವರ್ಷದ ಲ್ಯಾಟರಲ್ ಎಂಟ್ರಿಗೂ ಪರಿಗಣಿಸತಕ್ಕದ್ದಲ್ಲ. 
ಸಂಖ್ಯಾಧಿಕ ಸೀಟುಗಳನ್ನು ಪಡೆದು ಕಾರಣಾಂತರಗಳಿಂದ ಪ್ರವೇಶ ಪಡೆಯದಿದ್ದಲ್ಲಿ, ಅಂತಹ ಸೀಟುಗಳು ಖಾಲಿಯಾಗಿಯೇ ಉಳಿಯತಕ್ಕದ್ದು. 
ಈ ವರ್ಗದಡಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ವಿವರಗಳನ್ನೊಳಗೊಂಡ ಪಟ್ಟಿಯನ್ನು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ತಾಂತ್ರಿಕ ಶಿಕ್ಷಣ 
ನಿರ್ದೇಶಕರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನೀಡತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

080 
8. ಈ ವರ್ಗದಡಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣದಿಂದ ಶಿಕ್ಷಣ ಸಂಸ್ಥೆಗಳು | ಕೋರ್ಸುಗಳ ಬದಲಾವಣೆಗೆ ಅವಕಾಶ 

ಇರತಕ್ಕದ್ದಲ್ಲ. 


ಈ ವರ್ಗದಡಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಮಾಹಿತಿಯನ್ನು ಶಿಕ್ಷಣ ಸಂಸ್ಥೆಗಳ ಅಂತರಜಾಲದಲ್ಲಿ ಪ್ರಕಟಿಸತಕ್ಕದ್ದು. 


ELECTION COMMISSION OF INDIA 

Nirvachan Sadan, Ashoka Road, New Delhi - 110001. 


Dated : 27th May, 2014 
Jyaishtha 6 , 1936 (Saka ) 


NOTIFICATION 


memb 


No.322 /KT-LC / 2014 -- WHEREAS, the Governor of the State of Karnataka has, by 
notification issued under section 16 of the Representation of the People Act , 1951 (43 of 1951 ) 
and published in the officialGazette of the State on 27th May , 2014, been pleased to call upon each 
of the Council Constituencies, specified in column ( 1 ) of the Table below , to elect the number of 
members specified against that constituency in column (2 ) of the said Table, to the Legislative 
Council of the State ofKarnataka . 

TABLE 
Name of Constituency 

No. ofmembers to be elected 
( 1 ) 

(2 ) 
Karnataka South - East Graduates 
Karnataka West Graduates 
Karnataka North -East Teachers 
Bangalore Teachers 


NOW , THEREFORE, in pursuance ofsections 30 and 56 of the Representation of the 
People Act, 1951 (43 of 1951),the Election Commission of India hereby - 


(A ) appoints,with respect to the said election in each of the constituencies ,- 


( a ) the 3th June, 2014 ( Tuesday ), as the last date formaking nominations ; 
(b ) the 4th June, 2014 (Wednesday ), as the date for the scrutiny ofnominations ; 
(c ) the 6th June, 2014 ( Friday ), as the last date for the withdrawal of candidatures: 
(d) the 20th June, 2014 (Friday),as the date on which a poll shall, if necessary, be taken; and 
(e) the 28th June, 2014 ( Saturday), as the date before which the election shall be completed; 

and 
(B ) fixes the hours from 8. 00 A.M . to 4. 00 P.M ., as the hours during which the poll shall, if 
necessary , be taken on the date specified above for the election . 


By order, 


(K . AJAYA KUMAR ) 
Principal Secretary to the 
Election Commission of India 


Oo89 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ELECTION COMMISSION OF INDIA 


Nirvachan Sadan ,Ashoka Road , New Delhi - 110001. 


Dated : 27th May . 2014 
Jyaishtha 6 , 1936 (Saka ) 


NOTIFICATION 


No.322 / KT-LC /2014 - WHEREAS, the Governor of the State of Karnataka has, by 
notification issued under section 16 of the Representation of the People Act, 1951 (43 of 1951) 
and published in the official Gazette of the State on 27th May , 2014 , been pleased to call upon each 
of the Council Constituencies , specified in column ( 1 ) of the Table below , to elect the number of 
members specified against that constituency in column (2) of the said Table , to the Legislative 
Council of the State of Karnataka 

TABLE 


No . ofmembers to be elected 


( 2 ) 


Name of Constituency 

( 1 ) 
Karnataka South -EastGraduates " 
Karnataka West Graduates 
Karnataka North -East Teachers 
Bangalore Teachers 


NOW , THEREFORE, in pursuance of sections 30 and 56 of the Representation of the 
People Act, 1951 (43 of 1951). the Election Commission of India hereby - 


(A) appoints ,with respect to the said election in each of the constituencies, 


(a ) the 3th June, 2014 ( Tuesday ), as the last date formaking nominations; 
(b ) the 4th June, 2014 (Wednesday ), as the date for the scrutiny of nominations; 
(c ) the 6th June, 2014 (Friday ), as the last date for the withdrawal of candidatures: 
(d ) the 20th June, 2014 (Friday ), as the date on which a poll shall, if necessary , be taken; and 
(e) the 28 June, 2014 (Saturday ), as the date before which the election shall be completed ; 

and 
(B ) fixes the hours from 8 .00 A.M . to 4.00 P .M ., as the hours during which the poll shall, if 
necessary , be taken on the date specified above for the election . 


By order, 


(K . AJAYA KUMAR ) 
PrincipalSecretary to the 
Election Commission of India 


ವಿಶೇಷ ರಾಜ್ಯ ಪತ್ರಿಕೆ 


೧೮೪೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಮಂಗಳವಾರ, ಮೇ ೨೭, ೨೦೧೪ ೬ , ಶಕ ವರ್ಷ ೧೯೩೬ ) ನಂ . ೩೩೬ 
Bangalore , Tuesday, May 27 , 2014 ( Jyeishta 6 , Shaka Varsha 1936 ) No . 336 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಪರಿಷ್ಕೃತ ಅಧಿಸೂಚನೆ - I 
ಸಂಖ್ಯೆ: ಆನಾಸ 69 ಸಲಫ 2012, ಬೆಂಗಳೂರು, ದಿನಾಂಕ: 23 - 05 - 2014 
ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಂತೆ ರಾಜ್ಯ ಆಯೋಗ ಹಾಗೂ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ ಅಧ್ಯಕ್ಷರು 
ಹಾಗೂ ಸದಸ್ಯರು ಮತ್ತು ಮಹಿಳಾ ಸದಸ್ಯರ ಆಯ್ಕೆಗಾಗಿ ಪ್ರಕಟಿಸಿದ ಪ್ರಕಟಣೆಗಳನ್ನು ರದ್ದುಗೊಳಿಸುವ ಬಗ್ಗೆ. 


ವಿಷಯ : 


ಅಧಿಸೂಚನೆ ಸಂಖ್ಯೆ : ಆನಾಸ 69 ಸಲಫ 2012 ದಿನಾಂಕ: 16 - 5 - 2014ರಂದು ಹೊರಡಿಸಲಾದ ಅಧಿಸೂಚನೆಯನ್ನು ಈ ಕೆಳಕಂಡಂತೆ 
ಪರಿಷ್ಕರಿಸಿದೆ: 

ರಿಟ್ ಪಿಟಿಷನ್ ಸಂಖ್ಯೆ:50856 /2012ರ ಪ್ರಕರಣದಲ್ಲಿ ಸರ್ಕಾರವು ಕಾಲಾವಕಾಶ ಕೋರಿ ಮಧ್ಯಂತರ ಅರ್ಜಿ ಸಂಖ್ಯೆ: 01/2014( ರಿಟ್ ಪಿಟಿಷನ್ 
ಸಂಖ್ಯೆ: ಜಿಎಂ :- ಪಿಐಎಲ್) ದಾಖಲಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ:29 - 4 - 2014ರಂದು ವಿಚಾರಣೆ ನಡೆಸಿ ಜಿಲ್ಲಾ ಗ್ರಾಹಕರ 
ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ ಅಧ್ಯಕ್ಷರ ಹಾಗೂ ಸದಸ್ಯರು ಮತ್ತು ಮಹಿಳಾ ಸದಸ್ಯರ ನೇಮಕಾತಿ ಪ್ರಕ್ರಿಯೆಯನ್ನು ಎರಡು ತಿಂಗಳ ಒಳಗಾಗಿ 
ಪೂರ್ಣಗೊಳಿಸುವಂತೆ ಆದೇಶಿಸಿದೆ. 

ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದನ್ವಯ ಸರ್ಕಾರವು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಂತೆ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರದನ್ವಯ 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯರು/ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರ /ಸದಸ್ಯರು ಮತ್ತು 
ಮಹಿಳಾ ಸದಸ್ಯರ ಆಯ್ಕೆಗಾಗಿ ಪ್ರಕಟಿಸಿದ ಈ ಕೆಳಕಂಡ ಅಧಿಸೂಚನೆಗಳು ನಿಯಮಾನುಸಾರ ಇಲ್ಲದಿರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 


ಹುದ್ದೆ 


ಅಧ್ಯಕ್ಷರ ನೇಮಕಾತಿ ಪ್ರಕಟಣೆ ಸಂಖ್ಯೆ ಮತ್ತು 

ದಿನಾಂಕ 
ಕರಾಚಿ:ಆಡಳಿತ: 05:2011, ದಿ: 20.10.2011, 


ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ 

ಹೆಸರು 


ಸಂ . 


ಕೋಲಾರ , ಬೀದರ್ , ಹಾಸನ ಮತ್ತು ಕೊಡಗು 
ಬೆಂಗಳೂರು ನಗರ 2ನೇ ಹೆಚ್ಚುವರಿ 


ಕರಾಆ: ಆಡಳಿತ:03:2012 , ದಿ : 13.7 .2012 , 


04 ಅಧ್ಯಕ್ಷರ ಹುದ್ದೆ 
01 ಅಧ್ಯಕ್ಷರ ಹುದ್ದೆ 
01 ಅಧ್ಯಕ್ಷರ ಹುದ್ದೆ 
04 ಅಧ್ಯಕ್ಷರ ಹುದ್ದೆ 


ಉಡುಪಿ ಜಿಲ್ಲೆ 


ಕರಾಆಆಡಳಿತ:35 :2013, ದಿ: 6.9.2013 
ಕರಾಆಆಡಳಿತ:73:2013, ದಿ: 23.1.2014 


4 


. 


ಬೆಂಗಳೂರು ನಗರ , ಬಳ್ಳಾರಿ, ಬೆಳಗಾಂ ಮತ್ತು 
ದಾವಣಗೆರೆ 
| ಶಿವಮೊಗ್ಗ, ಯಾದಗಿರಿ , ಬಿಜಾಪುರ, ಹಾವೇರಿ, 
ಮೈಸೂರು ಮತ್ತು ರಾಯಚೂರು. 


ಕರಾಆಆಡಳಿತ:05: 2013, ದಿ: 12 -3 - 2013, 


06 ಅಧ್ಯಕ್ಷರ ಹುದ್ದೆ 


ಸದಸ್ಯರ ನೇಮಕಾತಿ ಪ್ರಕಟಣೆ ಸಂಖ್ಯೆ ಮತ್ತು 

ದಿನಾಂಕ 


6 


. 


ಕರಾಆಆಡಳಿತ:03:2012 , ದಿ:13.7.2012 , 
ಕರಾಆಆಡಳಿತ:03:2012 , ದಿ: 13.7.2012 , 


01 ಸದಸ್ಯರ ಹುದ್ದೆ 
10 ಸದಸ್ಯರ ಹುದ್ದೆ 


ಕರಾಚಿ: ಆಡಳಿತ:03:2012 , 
ದಿ : 4 . 9 .2012 , 


03 ಸದಸ್ಯರ ಹುದ್ದೆ 


ರಾಜ್ಯ ಆಯೋಗದ ಸದಸ್ಯರ ಹುದ್ದೆ. 
ಬೆಂಗಳೂರು ನಗರ 2ನೇ ಹೆಚ್ಚುವರಿ, ಗುಲ್ಬರ್ಗಾ, 
ಮಂಡ್ಯ, ಉತ್ತರಕನ್ನಡ, ಚಿಕ್ಕಮಗಳೂರು, 
ಬೆಂಗಳೂರು 4ನೇ ಹೆಚ್ಚುವರಿ , ಕೋಲಾರ, ಬೀದರ್‌ 
ಬೆಂಗಳೂರು ನಗರ 2ನೇ ಹೆಚ್ಚುವರಿ , ಧಾರವಾಡ 
ಮತ್ತು ಉಡುಪಿ 
ಬೀದರ್‌, ಕೋಲಾರ , ಯಾದಗಿರಿ , ದಾವಣಗೆರೆ, 
ಮೈಸೂರು, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು 
ಮತ್ತು ಹಾಸನ 
ಬೆಂಗಳೂರು ನಗರ, ಬೆಂಗಳೂರು 3ನೇ 
ಹೆಚ್ಚುವರಿ , ಚಾಮರಾಜನಗರ , ಗದಗ, ಕೊಪ್ಪಳ 


ಕರಾಆ: ಆಡಳಿತ:05:2013 , 
ದಿ:12.3. 2013 


10 ಸದಸ್ಯರ ಹುದ್ದೆ 


ಕರಾಆ: ಆಡಳಿತ:36 :2013 , 
ದಿ:6 .9. 2013 


07 ಸದಸ್ಯರ ಹುದ್ದೆ 


೧೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರಮ 


ಅಧ್ಯಕ್ಷರ ನೇಮಕಾತಿ ಪ್ರಕಟಣೆ ಸಂಖ್ಯೆ ಮತ್ತು 

ದಿನಾಂಕ 


ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ 


ಸಂ . 


ಹುದ್ದೆ 


ಹೆಸರು 


11 


ಕರಾಆ: ಆಡಳಿತ:74:2013 , 
ದಿ: 23.1.2014 


04 ಸದಸ್ಯರ ಹುದ್ದೆ 


ಬಾಗಲಕೋಟೆ, ಚಾಮರಾಜನಗರ ಮತ್ತು 
ದಕ್ಷಿಣಕನ್ನಡ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಉಪಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು 

ಗ್ರಾಹಕರ ವ್ಯವಹಾರಗಳ ಇಲಾಖೆ 
FOOD , CIVIL SUPPLIES AND CONSUMER AFFAIRS SECRETARIAT 

REVISED NOTIFICATION - I 
No . FCS 69 SLP 2012, Bangalore , Dated: 23 - 5 -2014 


Sub : Cancellation of Notification for selection ofMember to Karnataka State Consumer Dispute Redressal 

Commission President /Members and Women Members to District Consumer Forums as per Consumer 

Protection Act, 1986 -reg . 
Earlier Notification No .FCS 69 SLF 2012 , dated : 16 - 5 - 2014 is revised as under : 
- The Hon ble High Court of Karnataka vide _ its Oder dated: 29 -4 - 2014, Considering the 
I. A No. 1 / 2014 of Government in W . P .No. 50586 / 2012 has ordered to complete the appointment process of 
Presidents /Members and Women Members of District Consumer Fora within two months (i. e. 30 -6 - 2014 ). 

As per the Order of the Hon ble High Court and in exercise of power conferred under the Consumer Protection 
Act 1986 , the following Notification for appointment of Member to Karnataka State Consumer Dispute Redressal 
Commission and Presidents / and Women Members to District Consumer Fora which were are not in accordance with the 
rules and hence cancelled with immediate effect: 
Sl. Notification No . and date of 

Posts 

Name of the District Consumer Fora 
Presidents selection 
ಕರಾಆ: ಆಡಳಿತ: 05 :2011, ದಿನಾಂಕ :20 - 10 - 2011 | 04 Presidents post | Kolar , Bidar, Hassan and Kodagu . 
ಕರಾಚಿ: ಆಡಳಿತ:03:2012, ದಿನಾಂಕ:13 - 7 - 2012 | 01 Presidents post | Bangalore Urban 2nd Addditional 


No . 


ಕರಾಆ: ಆಡಳಿತ:35:2013, ದಿನಾಂಕ: 6 - 9 - 2013 | 01 Presidents post | Udupi 
ಕರಾಚಿ: ಆಡಳಿತ:73:2013, ದಿ:23 -1 -2014 04 Presidents post | Bangalore Urban , Bellary , Belgaum and 

Davanagere . 
| ಕರಾಆ: ಆಡಳಿತ: 05 :2013 , ದಿ :12 - 3 - 2013 , 06 Presidents post | Shimoga, Yadagir , Bijapur, Haveri, Mysore and 

Raichur . 
| ಕರಾಚಿ: ಆಡಳಿತ:03:2012 , ದಿ : 13 - 7 - 2012 . 01Member post | Karnataka State Commission 


5 


6 


ಕರಾಆ: ಆಡಳಿತ: 03 :2012 , ದಿ : 13 - 7 - 2012 


10 Members post 


Bangalore Urban 2nd Addditional, Gulberga , 
Mandya , UttaraKannada , Chickmagalore , 
Bangalore Urban 4th Addditional, Kolar and 
Bidar 


8 | ಕರಾಆ :ಆಡಳಿತ:03:2012, ದಿ:4 - 9 - 2012 


03 Members post 


9 


| 


ಕರಾಆಆಡಳಿತ: 05:2013 , ದಿ :12 - 3 - 2013 


10 Members post 


10 | ಕರಾಳ: ಆಡಳಿತ:36 :2013, ದಿ: 6 - 9 - 2013 


07 Members post 


Bangalore Urban 2nd Addditional, Dharwad and 
Udupi. 
Bidar , Kolar, Yadagiri, Davanagere , Mysore , 
Haveri, Shimoga , Chickmagalore and Hassan . 
Bangalore Urban , Bangalore Urban 3rd 
Addditional, Chamarajanagara , Gadag and 
Koppal. 
Bagalakot, Chamarajanagara and Dakshina 
Kannada . 


11 | ಕರಾಆ: ಆಡಳಿತ: 74 :2013 , ದಿ: 23 - 1 - 2014 


04 Members post 


By Order and in the Name of the Governor of Karnataka , 


SURESH B . KRISHNAPPANAVAR 

Deputy Secretary to Government 
Food , Civil Supplies and Consumer 

Affairs Department 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

೧೮೪೫ 

೧೮೪೫ 
ಪರಿಷ್ಕೃತ ಅಧಿಸೂಚನೆ - II 

ಸಂಖ್ಯೆ : ಆನಾಸ 69 ಸಲಫ 2012, ಬೆಂಗಳೂರು, ದಿನಾಂಕ: 23 - 05 - 2014 
ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯಲ್ಲಿ ಖಾಲಿ ಇರುವ ಅಧ್ಯಕ್ಷರ / ಸದಸ್ಯರು/ ಮಹಿಳಾ ಸದಸ್ಯರುಗಳ ಹಾಗೂ ರಾಜ್ಯ ಆಯೋಗದಲ್ಲಿ 

ಖಾಲಿ ಇರುವ ಸದಸ್ಯರ ಹುದ್ದೆ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ. 
ಅಧಿಸೂಚನೆ ಸಂಖ್ಯೆ : ಆನಾಸ 69 ಸಲಫ 2012 ದಿನಾಂಕ: 16 - 5 - 2014ರಂದು ಹೊರಡಿಸಲಾದ ಅಧಿಸೂಚನೆಯನ್ನು ಈ ಕೆಳಕಂಡಂತೆ 
ಪರಿಷ್ಕರಿಸಿದೆ: 

ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 9( ಎ) ರನ್ವಯ ರಚಿತವಾಗಿರುವ ಈ ಕೆಳಕಂಡ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ 
ಅಧ್ಯಕ್ಷರು/ಸದಸ್ಯರು ಮತ್ತು ಮಹಿಳಾ ಸದಸ್ಯರುಗಳ ಹಾಗೂ 9( ಬಿ) ರನ್ವಯ ರಾಜ್ಯ ಆಯೋಗದ ಸದಸ್ಯರ ಸ್ಥಾನಕ್ಕೆ ಸೂಕ್ತರಾದವರನ್ನು ಆಯ್ಕೆ ಮಾಡುವ 
ಸಲುವಾಗಿ ನಿಗಧಿತ ಅರ್ಜಿ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿವರ ಈ ಕೆಳಗಿನಂತಿದೆ: 


ಹುದ್ದೆ 


ಕಮ 


ರಾಜ್ಯ ಆಯೋಗ ಹಾಗೂ ಜಿಲ್ಲಾ ಗ್ರಾಹಕರ ವೇದಿಕೆಯ 

ಹೆಸರು 


ಪೂರ್ಣಕಾಲಿಕ 


ಪೂರ್ಣಕಾಲಿಕ 
ಸದಸ್ಯರು 


ಪೂರ್ಣಕಾಲಿಕ 
ಮಹಿಳಾ ಸದಸ್ಯರು 


ಅಧ್ಯಕ್ಷರು 


01 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ಆಯೋಗ, ಬೆಂಗಳೂರು 
ಬೆಂಗಳೂರು ನಗರ 
ಬೆಂಗಳೂರು ನಗರ 2ನೇ ಹೆಚ್ಚುವರಿ 


ಬೆಂಗಳೂರು ನಗರ 3ನೇ ಹೆಚ್ಚುವರಿ 


ಬೆಂಗಳೂರು ನಗರ 4ನೇ ಹೆಚ್ಚುವರಿ 


ಹಾವೇರಿ 


ಹಾಸನ 


ಅರೆಕಾಲಿಕ ಸದಸ್ಯರು ಅರೆಕಾಲಿಕ ಮಹಿಳಾ 

ಸದಸ್ಯರು 
( ಸರ್ಕಾರಿ ಆದೇಶ ಸಂಖ್ಯೆ: ಆನಾಸ 65 ಸಲಫ 2012 , 

ದಿನಾಂಕ:21.2 .2014ರ ಮೇರೆಗೆ) 


| 8 


01 


| ಗುಲ್ಬರ್ಗಾ 

ಮಂಡ್ಯ 
ಉತ್ತರ ಕನ್ನಡ 
ಚಿಕ್ಕಮಗಳೂರು 


12 


ಬೀದರ್‌ 


ಧಾರವಾಡ 


14 


| 


ಉಡುಪಿ 


ಕೋಲಾರ 


ಯಾದಗಿರಿ 


ದಾವಣಗೆರೆ 


19 


ಮೈಸೂರು 
ಶಿವಮೊಗ್ಗ 
ಬಾಗಲಕೋಟೆ 


ಚಾಮರಾಜನಗರ, 


- 


01 


ದಕ್ಷಿಣ ಕನ್ನಡ 


೧೮೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


23 . 


ಕೊಡಗು 


24 


ಬಳ್ಳಾರಿ 
ಬೆಳಗಾಂ 


25 


26 


ಬಿಜಾಪುರ 


27 
28 


| ರಾಯಚೂರು 
ಕೊಪ್ಪಳ 
ಗದಗ 


01 


29 


_ 01 


ಒಟ್ಟು 


18 


17 


ರಾಜ್ಯ ಆಯೋಗದ ಸದಸ್ಯರ ಸ್ಥಾನಕ್ಕೆ ಸೂಕ್ತರಾದವರನ್ನು ಆಯ್ಕೆ ಮಾಡುವ ಸಲುವಾಗಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 
16 (1)( ಬಿ) ರನ್ವಯ ಕನಿಷ್ಠ 10 ವರ್ಷಗಳ ಅವಧಿಯಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಂಗ ಅಥವಾ ಟ್ರಿಬ್ಯುನಲ್‌ಗೆ ಸರಿಸಮಾನವಾದ ನ್ಯಾಯಾಲಯದಲ್ಲಿ 
ಪೀಠಾಧಿಕಾರಿಗಳು ಅಥವಾ ಜಿಲ್ಲಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿ ಅನುಭವ ಹೊಂದಿರುವವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 

ರಾಜ್ಯ ಆಯೋಗದ ಸದಸ್ಯರ ಕಾಲಾವಧಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 1986ರ ಕಲಂ 16 (3) ಅನ್ವಯ 5 ವರ್ಷ ಅಥವಾ 67 ವರ್ಷದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ . 


N 


ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10(1ಎ) ರನ್ವಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರ ಹುದ್ದೆಗೆ 
ಅರ್ಹರಾಗಿರುವಂತಹ ಅಭ್ಯರ್ಥಿಯು ಜಿಲ್ಲಾ ನ್ಯಾಯಾಧೀಶರ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಕಾರ್ಯನಿರ್ವಹಿಸಿರುವವರು ಅಥವಾ ಜಿಲ್ಲಾ 
ನ್ಯಾಯಾಧೀಶರ ಆಯ್ಕೆ ಹೊಂದಲು ಅರ್ಹರಾಗಿರಬೇಕು. 

- ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರ ಹುದ್ದೆಯು ಜಿಲ್ಲಾ ನ್ಯಾಯಾಧೀಶರ ಸಮಾನಾಂತರ ಹುದ್ದೆಯಾಗಿದ್ದು, ಜಿಲ್ಲಾ 
ನ್ಯಾಯಾಧೀಶರಿಗೆ ಅನ್ವಯಿಸುವ ಸಂಬಳ ಹಾಗೂ ಇತರೆ ಭತ್ಯೆಗಳ ಬಗ್ಗೆ ಸರ್ಕಾರದಿಂದ ನೇಮಕಾತಿ ನಂತರ ಹೊರಡಿಸುವ ಷರತ್ತು ಮತ್ತು ನಿಬಂಧನೆಗಳಲ್ಲಿ 
ತಿಳಿಸಲಾಗುವುದು. 

ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10(1ಬಿ) ರನ್ವಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಸದಸ್ಯರ ಹುದ್ದೆಗೆ ಅರ್ಜಿ 
ಸಲ್ಲಿಸಲು 

1) ಅಭ್ಯರ್ಥಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರತಕ್ಕದ್ದು. 
2) ಅಭ್ಯರ್ಥಿಯು ಯಾವುದಾದರೂ ಅಂಗೀಕೃತ ವಿಶ್ವವಿದ್ಯಾಲಯದ ಪದವೀದರರು ಆಗಿರಬೇಕು. 
3) ಅಭ್ಯರ್ಥಿಯು ನ್ಯಾಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುವುದರಜೊತೆಗೆ ಕಾನೂನು ಹಣಕಾಸು, ವಾಣಿಜ್ಯ, ಲೆಕ್ಕ ಕೈಗಾರಿಕೆ, 

ಸಾರ್ವಜನಿಕ ವ್ಯವಹಾರಗಳ ಮತ್ತು ಸಾರ್ವಜನಿಕ ಆಡಳಿತ ಈ ಕ್ಷೇತ್ರಗಳಲ್ಲಿ ಕನಿಷ್ಠ 10 ವರ್ಷ ಅನುಭವ ಹೊಂದಿರಬೇಕು. 

ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರು/ಸದಸ್ಯರ/ ಮಹಿಳಾ ಸದಸ್ಯರ ಕಾಲಾವಧಿಯು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ 
ಕಲಂ 19( 2) ಅನ್ವಯ 5 ವರ್ಷ ಅಥವಾ 65 ವರ್ಷದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ . 

ಸದಸ್ಯರ ಸಂಬಳ ಹಾಗೂ ಇನ್ನಿತರ ಭತ್ಯೆಗಳು:- ಗ್ರಾಹಕರ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10 (3) ರನ್ವಯ ಅನ್ವಯವಾಗುತ್ತದೆ. 

ಸದ್ಯಸರುಗಳಿಗೆ ಸಂದಾಯವಾಗುವಂತಹ ಗೌರವಧನ ಮತ್ತು ಪ್ರಯಾಣ ಭತ್ಯೆ ಪೂರ್ಣಕಾಲಿಕ / ಅರೆಕಾಲಿಕ ವಿಷಯಕ್ಕೆ ಸಂಬಂಧಿಸಿದಂತೆ 
ಸರ್ಕಾರದ ಆದೇಶ ಸಂ : ಆನಾಸ 65 ಸಲಫ 2012 ದಿನಾಂಕ: 21.2.2014 ರಲ್ಲಿ ಹೊರಡಿಸಿರುವಂತೆ ಹಾ 

65 ಸಲಫ 2012 ದಿನಾಂಕ: 21. 2.2014 ರಲ್ಲಿ ಹೊರಡಿಸಿರುವಂತೆ ಹಾಗೂ ಸರ್ಕಾರದಿಂದ ಕಾಲಕಾಲಕ್ಕೆ ಪರಿಷ್ಕರಿಸಿ 
ಹೊರಡಿಸುವ ಆದೇಶಗಳು ಅನ್ವಯವಾಗುತ್ತದೆ. 

ಮೇಲಿನ ಅರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನಿಗಧಿತ ಅರ್ಜಿ ನಮೂನೆಯಲ್ಲಿ ಆಯ್ಕೆ ಬಯಸಿರುವ ಹುದ್ದೆ ಹಾಗೂ ಜಿಲ್ಲಾ 
ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಹೆಸರನ್ನು ಸ್ಪಷ್ಟವಾಗಿ ನಮೂದಿಸಿ , ಪೂರ್ಣವಾಗಿ ಭರ್ತಿ ಮಾಡಿರುವ ನಿಗಧಿತ ಅರ್ಜಿ ನಮೂನೆಯನ್ನು ಹಾಗೂ 
ಅದರೊಂದಿಗೆ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ಹಾಗೂ ನಿಮ್ಮ ಸ್ವಂತ ವಿಳಾಸವಿರುವ ಲಕೋಟೆಯೊಂದಿಗೆ (Self addressed cover) 
ಲಕೋಟೆಯಲ್ಲಿರಿಸಿ, ಲಕೋಟೆಯ ಮೇಲ್ಬಾಗದಲ್ಲಿಯೂ ಸಹ ಆಯ್ಕೆ ಬಯಸಿರುವ ಆಯೋಗದ ಸದಸ್ಯರ ಮತ್ತು ಜಿಲ್ಲಾ ಅಧ್ಯಕ್ಷರ ಮತ್ತು ಸದಸ್ಯರ ಹುದ್ದೆಗೆ 
ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಹುದ್ದೆ ಹಾಗೂ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಹೆಸರನ್ನು ದಪ್ಪ ಅಕ್ಷರಗಳಲ್ಲಿ ಬರೆದು , ದಿನಾಂಕ: 31 
5 -2014ರ ಸಂಜೆ 5 - 00 ಘಂಟೆಯೊಳಗಾಗಿ ರಿಜಿಸ್ಟ್ರಾರ್ ಮತ್ತು ಆಡಳಿತಾಧಿಕಾರಿ , ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ , 
ಬೆಂಗಳೂರು 560001 ಇಲ್ಲಿಗೆ ತಲುಪುವಂತೆ ಸಲ್ಲಿಸುವುದು. 


ಕಾ 


ನಿಗಧಿತ ದಿನಾಂಕ ಹಾಗೂ ಸಮಯದ ನಂತರ ಬರುವಂತಹ ಯಾವುದೇ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ನಿಗಧಿತ ಅರ್ಜಿ ನಮೂನೆಯು 
ವೆಬ್‌ಸೈಟ್ http :/ / kscdrc. kar.nic.in , http :/ / ahara.kar.nic.in ಹಾಗೂ www .legalmetrology . kar.nic.in ಲಭ್ಯವಿದ್ದು, ಸಂಬಂಧಪಟ್ಟ 
ಅರ್ಹ ಅಭ್ಯರ್ಥಿಗಳು ವೆಬ್‌ಸೈಟಿಗಳಿಂದ ಅರ್ಜಿ ನಮೂನೆಯನ್ನು ನೇರವಾಗಿ ಪಡೆದುಕೊಳ್ಳಬಹುದಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

೧೮೪೭ 
ಅರ್ಜಿದಾರರು ಅವರ ಅರ್ಜಿಯೊಂದಿಗೆ ರೂ .100/- ಭಾರತೀಯ ಪೋಸ್ಟಲ್ ಆರ್ಡರ್ /ಡಿ. ಡಿ/ಪೇ ಆರ್ಡರ್ ಅನ್ನು ರಿಜಿಸ್ಟಾರ್‌ ಮತ್ತು 
ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ, ಬೆಂಗಳೂರು, ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು ಹಾಗೂ 
ಅರ್ಜಿ ನಮೂನೆಯಲ್ಲಿ ಈ ಕುರಿತು ವಿವರವನ್ನು ನಮೂದಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಉಪಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು 

ಗ್ರಾಹಕರ ವ್ಯವಹಾರಗಳ ಇಲಾಖೆ 
REVISED NOTIFICATION - II 

No . FCs 69 SLF 2012, Bangalore , Dated: 23 - 5 - 2014 
INVITING APPLICATION FOR THE VACANT POSTS OF RESIDENT:MEMBERS , LADY MEMBERS IN THE 

DISTRICT FORA AND MEMBER OF STATE COMMISSION IN THE STATE 
Earlier Notification No.FCS 69 SLF 2012 , dated: 16 -5 - 2014 is revised as under : 

District Consumer Dispute Redressal Forum has constituted as per Consumer Protection Act 1986 under Section 
9 (a ) and State Commission has established as per Consumer Protection Act 1986 under Section 9 (b ) by the State 
Government. Applications are called for selection of Presidents / Member and Women Members for District Consumer Fora 
and a member for State Commission . Details of vacant posts are shown in the schedule below : 


| 


Posts 


Sl. 
No . 


Name of the District Forums and State 

Commission 


Full Women Members 


Full time 
Presidents 


Full time 
Members 


Karnataka State Consumer Dispute 
Redressal Commission 


01 


Bangalore Urban 


01 
01 


Bangalore Urban 2nd Additional 


- 


01 


Bangalore Urban 3rd Additional 


01 


Bangalore Urban 4thAdditional 


01 


| 


01 


Haveri 
Hassan 


01 


Part time 
Members 


Part time Women 

Members 


( As per G . 0 . No. FCs 65 SLF 2012, dt : 21 

2 - 2014 ) 


01 


Gulberga 
Mandya 


10 


Uttar Kannada 


01 


1 ) 


Chikmagalore 
Bidar 


12 


13 


Dharwad 


14 


Udupi 


01 


01 


15 


Kolar 


01. 


01 


Yadagiri 


01 


01 


16 
17 


Davanagere 
Mysore 


01 
01 


18 


19 


Shimoga 


01 


| 


01 


nexes 


BDF & F OOPJE, TO SU 


, 


JO 05 , 9008 


ವಿಶೇಷ ರಾಜ್ಯ ಪತ್ರಿಕೆ 


20 


Bagalkot 


01 


01 
01 


21 


Chamarajanagara 
Dakshina Kannada 


Kodagu 


24 


Bellary 


25 


Belgaum 


26 


Bijapur 


27 


Raichur 


28 


Koppal 


29 


Gadag 


01 


01 


Total 


16 


18 


17 


The eligibility for selection of member for State Commission as per Section 16 ( 1) (B ) of Consumer Protection Act 


1986 . 


The tenure ofmember for State Commission as per 16 (3 ) of Consumer Protection Act 1986 . 

As per Section 10 ( 1)(a ) of Consumer Protection Act 1986 the eligible candidate for the post of President of District 
Consumer Fora who is or has been or is qualified to be a District Judge are eligible . 


The post of Presidents is equivalent to the District Judge the salary and other allowances admissible to District 
Judge will be clarified in terms and conditions by the Government after the appointment. 

As per Section 10 (1)(b ) of Consumer Protection Act 1986 candidate eligible to apply for the post of Members to 
District Consumer Fora must 

Be not less than thirty - five years of age , 
Possess bachelor s degree from a recognized university , 
Be persons of ability , integrity and standing, and have adequate knowledge and experience of at least ten years 
in dealing with problems relating to economics , law , commerce, accountancy , industry , public affairs or 
administration ; 

The tenure of Presidents /Members/ lady Members of the District Forum is as per Section 10 (2 ) Consumer 
Protection Act 1986 , for 5 years or 65 years whichever is earlier . 

Salary and allowances to the Members /Women Members are admissible as per the 10 ( 3) of Consumer Protection 
Act 1986 . 


The Honorarium and Travelling Allowance payable to Members of full / part time is as per Government Order 
No.FCS 65 SLF 2012 ,dated : 21 -2 - 2014 and admissible as per orders of the government from time to time. 

The eligible candidates shall fill the prescribed application form clearly with the name of the post and District 
Forum required to be appointed State Commission member post submit application separately , with all the required 
documents duly certified and with the self addressed envelope and submit to Registrar and Administrative Officer, 
Karnataka State Consumer Dispute Redressal Commission , Basava Bhavan , Bangalore - 1 on or before 31 -5 - 2014 by 5 .00 
P . M . The cover of the application shall contain the post applied and the name of the District Forums in block letters . 

The application will not be received after the due date and time prescribed . The prescribed pro -forma of the 
applications will be available in the website: http :/ /kscdrc.kar.nic . in http : / / ahara .kar.nic .in , and 
www .legalmetrlogy .kar. nic.in 

Applicant can submit with Rs. 100 / - postal order / D . D / Pay order in the favor of Registrar and Administrative 
Officer, Karnataka State Consumer Dispute Redressal Commission , Basava Bhavan , Bangalore- 1. The particulars of this 
should be mentioned in the application . 


By Order and in the Name of the Governor of Karnataka , 


SURESH B . KRISHNAPPANAVAR 

Deputy Secretary to Government 
Food , Civil Supplies and Consumer 

Affairs Department 


ವಿಶೇಷ ರಾಜ್ಯ ಪತ್ರಿಕೆ 


೧೮೪೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಮೇ ೨೭, ೨೦೧ -, ಶಕ ವರ್ಷ ೧೯೩೬ ) 
Bangalore , Tuesday , May 27 , 2014 (Jyeishta 6 , Shaka Varsha 1936 ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಭಾಗ - I 
Part - I 


ನಂ . ೩೩೭ 
No , 337 


ವಿಷಯ : 


2014 - 15 ನೇ ಸಾಲಿನಲ್ಲಿ ಮಾಡುವ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು. 


ಓದಲಾಗಿದೆ: 


(1) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 22 ಸೇನೌವ 2013 ದಿನಾಂಕ 07.06 .2013 
(2) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 29 ಸೇನೌವ 2014 ದಿನಾಂಕ 20.05 .2014. 

(3) ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಇವರ ಪತ್ರ ಸಂಖ್ಯೆ: ಜಿಇಎ 1401/2014 -15 ದಿನಾಂಕ 21.05.2014 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 07.06 .2013 ರ ಸರ್ಕಾರಿ ಆದೇಶದಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ವಿಸ್ತ್ರತವಾದ 
ಮಾರ್ಗಸೂಚಿಗಳನ್ನು ನೀಡಲಾಗಿದೆ. 2014 - 15 ನೇ ಸಾಲಿನಲ್ಲಿ ಮಾಡುವ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮೇಲೆ ( 2) ರಲ್ಲಿ ಓದಲಾದ 
ಆದೇಶದಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ಸರ್ಕಾರಿ ನೌಕರರು ಇಲಾಖೆಯ ಕಾರ್ಯಚಟುವಟಿಕೆಯಲ್ಲಿ ಜ್ಞಾನ ಗಳಿಸಿ ಪರಿಣಾಮಕಾರಿಯಾಗಿ ಕೆಲಸ 
ನಿರ್ವಹಿಸಲು ಅನುಕೂಲವಾಗುವಂತೆ ಅವಧಿಯನ್ನು ನಿಗದಿಪಡಿಸುವಂತೆ ಮತ್ತು ವರ್ಗಾವಣೆ ಪ್ರಮಾಣವನ್ನು ನಿಯಂತ್ರಿಸಲು ವರ್ಗಾವಣೆಯ ಮಿತಿಯನ್ನು 
ನಿಗದಿಪಡಿಸಿ ಸ್ಪಷ್ಟ ನಿರ್ದೇಶನ ನೀಡುವಂತೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಇವರು ಮೇಲೆ 
(3) ರಲ್ಲಿ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಸರ್ಕಾರವು ಪ್ರಸ್ತಾವನೆಯನ್ನು ಮರು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 29 ಸೇನೌವ 2014 , ಬೆಂಗಳೂರು, ದಿನಾಂಕ: 26.05.2014 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಮೇಲೆ ಕ್ರಮಾಂಕ (2) ರಲ್ಲಿ ಓದಲಾದ ದಿನಾಂಕ 20.05.2014 ರ ಆದೇಶದ ಕ್ರಮ ಸಂಖ್ಯೆ (2) 
ಮತು (3) ನ್ನು ಭಾಗಶ: 
ಮಾರ್ಪಡಿಸಿ ಈ ಕೆಳಕಂಡಂತೆ ಆದೇಶಿಸಿದೆ: 

(1) 2014 - 15 ನೇ ಸಾಲಿನಲ್ಲಿ ಮಾಡಲಾಗುವ ಒಟ್ಟು ವರ್ಗಾವಣೆಗಳು ಸಂಬಂಧಿತ ವೃಂದದ ಕಾರ್ಯಕಾರಿ ವೃಂದ ಬಲದ 

(working strength) ಶೇ .3 ರಷ್ಟನ್ನು ಮೀರಬಾರದು. 
(2) ಎಲ್ಲಾ ಗುಂಪು ಸಿ ಹುದ್ದೆಗಳ ವರ್ಗಾವಣೆಗಳಿಗೆ ನಿಗದಿಪಡಿಸಿರುವ ಕನಿಷ್ಠ ಸೇವಾವಧಿ 3 ವರ್ಷಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ದೇವರಾಜು 
ಸರ್ಕಾರದ ಉಪ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು -1) 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - I 

ಬೆಂಗಳೂರು, ಶನಿವಾರ, ಮೇ ೩೧ , ೨೦೧೪ (ಜೈಷ್ಠ ೧೦ , ಶಕ ವರ್ಷ ೧೯೩೬ ) ( ನಂ . ೩೪೬ 
Part - I Bangalore , Saturday , May 31 , 2014 ( Jyeishta 10 , Shaka Varsha 1936 ) No , 346 

ಸಹಕಾರ ಸಚಿವಾಲಯ 
ವಿಷಯ : 2014 - 15ನೇ ಸಾಲಿನಿಂದ ಯಶಸ್ವಿನಿ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೊಳಿಸಲು ಹಾಗೂ 

ಸದಸ್ಯರುಗಳನ್ನು ನೋಂದಾಯಿಸಲು ಮಾರ್ಗ ಸೂಚಿಗಳನ್ನು ಬದಲಾಯಿಸಿ ( Substitute) ಆದೇಶ ಹೊರಡಿಸುವ ಬಗ್ಗೆ. 
ಉಲ್ಲೇಖ : ಈ ಕಛೇರಿ ಸಮಸಂಖ್ಯೆ ಸರ್ಕಾರಿ ಆದೇಶ ದಿನಾಂಕ: 26.02.2014 
ಪ್ರಸ್ತಾವನೆ : 

ದಿನಾಂಕ: 27.05.2014ರಂದು ನಗರ ಯಶಸ್ವಿನಿ ಯೋಜನೆಯ ಉದ್ಘಾಟನಾ ಸಮಾರಂಭದಂದು ಮಾನ್ಯ ಮುಖ್ಯಮಂತ್ರಿಯವರನ್ನು ಸಹಕಾರ 
ಸಂಘಗಳ ಹಿರಿಯ ಸದಸ್ಯರುಗಳು ಉಲ್ಲೇಖ (1) ರ ಆದೇಶದಲ್ಲಿ ನಿಗದಿಪಡಿಸಿರುವ 75 ವರ್ಷಗಳ ವಯೋಮಿತಿಯನ್ನು ಸಡಿಲಿಸಬೇಕೆಂದು ಮನವಿ 
ಮಾಡಿಕೊಂಡ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಯಶಸ್ವಿನಿ ಯೋಜನೆಯಡಿ 75 ವರ್ಷಗಳ ವಯೋಮಿತಿಯನ್ನು ಸಡಿಲಿಸಿ ಜೀವಿತಾವಧಿಯವರೆಗೆ 
ಪ್ರಯೋಜನ ಸಿಗುವಂತೆ ಮಾಡಲು ಆದೇಶಿಸಿದ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ [ 9,10] ನ್ನು ಬದಲಾಯಿಸುವ ಅಗತ್ಯವಿರುತ್ತದೆ. ಲೋಕಸಭಾ ಚುನಾವಣೆಯ 


೧ 


೧೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಕಾರಣದಿಂದ ಈ ವರೆಗಿನ ಸದಸ್ಯರ ನೋಂದಾವಣೆ ಕಡಿಮೆಯಿರುವುದರಿಂದ ಹೆಚ್ಚಿನ ಪ್ರಗತಿ ಸಾಧಿಸಲು ಅನುವಾಗುವಂತೆ 14[ ಆ] ನ್ನು ಸಹ ಬದಲಾಯಿಸುವ 
( Substitute) ಅಗತ್ಯತೆ ಇರುವುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ / 101 / ಸಿಎಲ್ಎಸ್ / 2014 , ಬೆಂಗಳೂರು ದಿನಾಂಕ: 30. 05 .2014 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನಲೆಯಲ್ಲಿ ಯಶಸ್ವಿನಿ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ ಹೊರಡಿಸಿರುವ 
ಸರ್ಕಾರದ ಆದೇಶದಲ್ಲಿನ ಮಾರ್ಗಸೂಚಿ ಸಂಖ್ಯೆ [9], [10] ಮತ್ತು [14ಆ] ಗಳನ್ನು ಈ ಕೆಳಕಂಡಂತೆ ಬದಲಾಗಿ 
1) ಮಾರ್ಗಸೂಚಿ (9): 

ಸಹಕಾರ ಸಂಘಗಳಲ್ಲಿ ಸದಸ್ಯರಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರು ವಾರ್ಷಿಕ ವಂತಿಗೆ ರೂ .50 /- ನ್ನು ಪಾವತಿಸಿ, 2014 
15ನೇ ಸಾಲಿನಲ್ಲೂ ಸಹ ಸದಸ್ಯರಾಗಬಹುದು ಹಾಗೂ ನವೀಕರಿಸಿಕೊಳ್ಳಬಹುದು. ಈ ಪೈಕಿ ರೂ .10 /- ಅನ್ನು ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು 
ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ ಸಂಘ /ಸಂಸ್ಥೆಯು ಇಟ್ಟುಕೊಂಡು, ಉಳಿದ 
ರೂ .40 /-ಗಳನ್ನು ಯಶಸ್ವಿನಿ ಟ್ರಸ್ಟ್‌ಗೆ ಪಾವತಿಸಬೇಕು. ಉಳಿದ ರೂ .200 /- ಗಳ ವಂತಿಗೆಯನ್ನು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಸದಸ್ಯರಿಗೆ 

ಸರ್ಕಾರದ ವತಿಯಿಂದಲೇ ಭರಿಸಲಾಗುವುದು. 
2 ) ಮಾರ್ಗಸೂಚಿ(10): 

ಯಶಸ್ವಿನಿ ಸದಸ್ಯರಾಗಲು ನಿಗದಿಗೊಳಿಸಿದ ಗರಿಷ್ಠ ವಯೋಮಿತಿ 15 ವರ್ಷದ ಮಿತಿಯನ್ನು ತೆಗೆದುಹಾಕಲಾಗಿದೆ. ಯೋಜನೆಯಡಿಯಲ್ಲಿ ನವಜಾತ 

ಶಿಶುವಿನಿಂದ ಹಿಡಿದು ಜೀವಿತಾವಧಿಯವರೆಗೆ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಯಶಸ್ವಿನಿ ಸದಸ್ಯರು ಅರ್ಹರಿರುತ್ತಾರೆ. 
3) ಮಾರ್ಗಸೂಚಿ(14)( ಆ): 


ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ/ ನವೀಕರಿಸುವ ಕೊನೆಯ ದಿನಾಂಕ:15 .07.2014 


ಲಿಜಿ ಫಿಲಿಫ್ಟ್ 
ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಮೇ ೩೧, ೨೦೧೪ (ಪೃಷ್ಠ ೧೦, ಶಕ ವರ್ಷ ೧೯೩೬) ನಂ . ೩೪೭ 
Bangalore , Saturday , May 31 , 2014 ( Jyeishta 10 , Shaka Varsha 1936) || No . 347 


ಭಾಗ - 1 
Part - I 


ಸಹಕಾರ ಸಚಿವಾಲಯ 
ವಿಷಯ : 2014 -15ನೇ ಸಾಲಿನಿಂದ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೊಳಿಸಲು ಹಾಗೂ 

ಸದಸ್ಯರುಗಳನ್ನು ನೋಂದಾಯಿಸಲು ಮಾರ್ಗ ಸೂಚಿಗಳನ್ನು ಬದಲಾಯಿಸಿ ( Substitute ) ಆದೇಶ ಹೊರಡಿಸುವ ಬಗ್ಗೆ. 
ಉಲ್ಲೇಖ : (1) ಈ ಕಛೇರಿ ಸಮಸಂಖ್ಯೆ ಸರ್ಕಾರಿ ಆದೇಶ ದಿನಾಂಕ: 26.02 .2014 
ಪ್ರಸ್ತಾವನೆ: 

ದಿನಾಂಕ: 27. 05. 2014ರಂದು ನಗರ ಯಶಸ್ವಿನಿ ಯೋಜನೆಯ ಉದ್ಘಾಟನಾ ಸಮಾರಂಭದಂದು ಮಾನ್ಯ ಮುಖ್ಯಮಂತ್ರಿಯವರನ್ನು ವಿವಿಧ 
ಸಹಕಾರ ಸಂಘಗಳ ಸದಸ್ಯರುಗಳು ಮನವಿ ಮಾಡಿಕೊಂಡು ಉಲ್ಲೇಖ (1) ರಲ್ಲಿ ವಾರ್ಷಿಕ ವಂತಿಗೆ ರೂ . 1010 / - ನ್ನು ಕಡಿಮೆ ಮಾಡಬೇಕೆಂದು ಹಾಗೂ 

ಹಿರಿಯ ಸದಸ್ಯರುಗಳು ಉಲ್ಲೇಖ (1) ರ ಆದೇಶದಲ್ಲಿ ನಿಗದಿಪಡಿಸಿರುವ 75 ವರ್ಷಗಳ ವಯೋಮಿತಿಯನ್ನು ಸಡಿಲಿಸಬೇಕೆಂದು 
ಮನವಿ ಮಾಡಿಕೊಂಡ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ನಗರ ಯಶಸ್ವಿನಿ ಯೋಜನೆಯಡಿ (1) ವಾತಿ 
ನಿಗದಿಪಡಿಸಲು ಮತ್ತು ( 2) 75 ವರ್ಷಗಳ ವಯೋಮಿತಿಯನ್ನು ಸಡಿಲಿಸಿ ಜೀವಿತಾವಧಿಯವರೆಗೆ ಪ್ರಯೋಜನ ಸಿಗುವಂತೆ ಮಾಡಲು ಆದೇಶಿಸಿದ 
ಹಿನ್ನೆಲೆಯಲ್ಲಿ ಮಾರ್ಗಸೂಚಿ 7,8,9 ,10 ನ್ನು ಬದಲಾಯಿಸುವ ಅವಶ್ಯಕತೆಯಿರುತ್ತದೆ. ಲೋಕ ಸಭಾ ಚುನಾವಣೆಯ ನೀತಿ ಸಂಹಿತೆಯ ಕಾರಣದಿಂದ ನಗರ 
ಯಶಸ್ವಿನಿ ಯೋಜನೆಯಡಿ ನೋಂದಾವಣೆಯ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಗಿತ್ತು. ಲೋಕಸಭಾ ಚುನಾವಣೆ ನಂತರ ನೋಂದಾವಣೆಯ 
ಕಾರ್ಯಕ್ರಮವನ್ನು ಆರಂಭಿಸಿರುವ ಕಾರಣ ಸದಸ್ಯರ ನೋಂದಾವಣೆಯ ಪ್ರಗತಿಯಲ್ಲಿ ಕಡಿಮೆ ಇರುವುದರಿಂದ ಹೆಚ್ಚಿನ ಪ್ರಗತಿ ಸಾಧಿಸಲು ಅನುವಾಗುವಂತೆ 
13 ( ಆ ) ನ್ನು ಸಹ ಬದಲಾಯಿಸುವ ( Substitute ) ಅಗತ್ಯತೆ ಇರುವುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಿ 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ/ 119 / ಸಿಎಲ್ಎಸ್ /2014, ಬೆಂಗಳೂರು ದಿನಾಂಕ: 30. 05 .2014 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನಲೆಯಲ್ಲಿ ಯಶಸ್ವಿನಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ ಹೊರಡಿಸಿರುವ 
ಸರ್ಕಾರದ ಆದೇಶದಲ್ಲಿನ ಮಾರ್ಗಸೂಚಿ ಸಂಖ್ಯೆ 8,9,10 ಮತ್ತು 13 ( ಆ) ಗಳಲ್ಲಿ ಈ ಕೆಳಕಂಡಂತೆ ಬದಲಾಯಿಸಿ ಆದೇಶ ಹೊರಡಿಸಲಾಗಿದೆ. 
1) ಮಾರ್ಗಸೂಚಿ( 7): 

2014 - 15ನೇ ಸಾಲಿಗೆ ಯಶಸ್ವಿನಿ ವಾರ್ಷಿಕ ವಂತಿಗೆಯನ್ನು ಪ್ರತಿಯೊಬ್ಬರಿಗೆ ರೂ . 710 /- ಕ್ಕೆ ನಿಗದಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ 
ಪಡೆಯಲು ಉದ್ದೇಶಿಸುವ ಪ್ರತಿಯೊಬ್ಬರು ರೂ .710 /- ರಂತೆ ಪ್ರಧಾನ ಅರ್ಜಿದಾರರು ಮತ್ತು ಅವರ ಕುಟುಂಬದ ಉದ್ದೇಶಿಸಿದ ಪ್ರತಿಯೊಬ್ಬ ಸದಸ್ಯರಿಗೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

೧೮೫೧ 
ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಈ ಪೈಕಿ ರೂ .10/- ಅನ್ನು ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸಲು 
ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ ಸಂಘ/ ಸಂಸ್ಥೆಯು ಇಟ್ಟುಕೊಂಡು, ಉಳಿದ ರೂ .700 /- ಗಳನ್ನು ಹಣ ಸ್ವೀಕರಿಸಿದ 15 ದಿನಗಳೊಳಗಾಗಿ 
ಸಂಬಂಧಿಸಿದ ಜಿಲ್ಲಾ ಸಹಕಾರಿ ಬ್ಯಾಂಕುಗಳಲ್ಲಿ ಯಶಸ್ವಿನಿ ಟ್ರಸ್ಟ್ ಹೊಂದಿರುವ ನಗರ ಯಶಸ್ವಿನಿ ಖಾತೆಗೆ ಜಮಾ ಮಾಡಬೇಕು/ ವರ್ಗಾಯಿಸಬೇಕು. 
ವಿಳಂಬವಾದಲ್ಲಿ ಆ ಹಣವನ್ನು ಇಟ್ಟುಕೊಂಡ ಸಹಕಾರಿ ಸಂಘ/ ಸಂಸ್ಥೆಯವರು ಬ್ಯಾಂಕಿನ ನಿಯಮಗಳ ಪ್ರಕಾರ ವಿಳಂಬದ ಅವಧಿಗೆ ಬಡ್ಡಿ ಪಾವತಿ ಮಾಡಲು 
ಬದ್ದರಾಗುತ್ತಾರೆ . ಈಗಾಗಲೇ ರೂ . 1010/- ಗಳನ್ನು ವಾರ್ಷಿಕ ವಂತಿಗೆಯಾಗಿ ಪಾವತಿಸಿರುವ ಸದಸ್ಯರಿಗೆ ರೂ . 300/- ನ್ನು 2015 -16ನೇ ಸಾಲಿನಲ್ಲಿ 
ನವೀಕರಣದ ಸಮಯದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳತಕ್ಕದ್ದು. 
2) ಮಾರ್ಗಸೂಚಿ:(8 ): 

ಸಹಕಾರ ಸಂಘಗಳಲ್ಲಿ ಸದಸ್ಯರಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದ ಪ್ರತಿ 
ಸದಸ್ಯನು ರೂ .510/- ನ್ನು ವಂತಿಗೆಯಾಗಿ ಪಾವತಿಸಿ ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಸದಸ್ಯರಾಗಬಹುದು. ಈ ಪೈಕಿ ರೂ .10 / 
ಅನ್ನು ಸಂಘದ ಸಾದಿಲ್ವಾರು ವೆಚ್ಚಕ್ಕೆ ಮತ್ತು ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸಲು ಶ್ರಮಿಸಿದವರಿಗೆ ಪ್ರೋತ್ಸಾಹಧನವಾಗಿ ಸಹಕಾರ ಸಂಘ/ಸಂಸ್ಥೆಯು 
ಇಟ್ಟುಕೊಂಡು, ಉಳಿದ ರೂ .500 / - ಗಳನ್ನು ಯಶಸ್ವಿನಿ ಟ್ರಸ್ಟ್‌ಗೆ ಪಾವತಿಸಬೇಕು. ರೂ .200/ - ಗಳ ವಂತಿಗೆಯನ್ನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ 
ಸದಸ್ಯರಿಗೆ ಸರ್ಕಾರದ ವತಿಯಿಂದಲೇ ಭರಿಸಲಾಗುವುದು . 
3) ಮಾರ್ಗಸೂಚಿ:(9): 

2014 - 15ನೇ ಸಾಲಿಗೆ ಯಾವುದೇ ಒಂದು ಕುಟುಂಬದಲ್ಲಿ ಐವರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಕುಟುಂಬ ಸದಸ್ಯರನ್ನು ಯಶಸ್ವಿನಿ ಸದಸ್ಯರನ್ನಾಗಿ 
ನೋಂದಾಯಿಸಿದಲ್ಲಿ ಅವರು ಪಾವತಿಸಬೇಕಾದ ವಂತಿಗೆ ಹಣದಲ್ಲಿ ಅಂದರೆ ಪ್ರತಿ ಸದಸ್ಯರಿಗೆ ರೂ .700/ - ರಲ್ಲಿ ಶೇ .15 ರಂತೆ ರಿಯಾಯಿತಿ ಪಡೆಯಲು 
ಅರ್ಹರಿರುತ್ತಾರೆ. 
4) ಮಾರ್ಗಸೂಚಿ:(10): 

ಯಶಸ್ವಿನಿ ಸದಸ್ಯರಾಗಲು ನಿಗದಿಗೊಳಿಸಿದ ಗರಿಷ್ಠ ವಯೋಮಿತಿ 15 ವರ್ಷದ ಮಿತಿಯನ್ನು ತೆಗೆದುಹಾಕಲಾಗಿದೆ. ಯೋಜನೆಯಡಿಯಲ್ಲಿ 
ನವಜಾತ ಶಿಶುವಿನಿಂದ ಹಿಡಿದು ಜೀವಿತಾವಧಿಯವರೆಗೆ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 
5) ಮಾರ್ಗಸೂಚಿ:(13 ) ( ಆ ): 


ಯಶಸ್ವಿನಿ ಸದಸ್ಯರುಗಳನ್ನು ನೋಂದಾಯಿಸುವ ಕೊನೆಯ ದಿನಾಂಕ: 15. 07 .2014. 


ಲಿಜಿ ಫಿಲಿಫ್ಟ್ 
ವಿಶೇಷ ಕರ್ತವ್ಯಾಧಿಕಾರಿ ಮತ್ತು ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಶನಿವಾರ, ಮೇ ೩೧ , ೨೦೧೪ (ಜೇಷ್ಠ ೧೦ , ಶಕ ವರ್ಷ ೧೯೩೬ ) 
Bangalore , Saturday , May 31, 2014 ( Jyeishta 10 , Shaka Varsha 1936 ) 


ನಂ . ೩೪೮ 
No . 348 


ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಸ್ ಸಚಿವಾಲಯ 


ವಿಷಯ : 


ಕರ್ನಾಟಕ ಉರ್ದು ಅಕಾಡೆಮಿಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಬಗ್ಗೆ. 


ಓದಲಾಗಿದೆ : 


ಮಾನ್ಯ ಮುಖ್ಯಮಂತ್ರಿಯವರು ಕಡತ ಸಂಖ್ಯೆ : ಎಂಡಬ್ಲೂಡಿ 12 ಕೆಯುಎ 2013 ( ಪಿ-2) ರಲ್ಲಿ ಅನುಮೋದಿಸಿರುವ 
ಪ್ರಸ್ತಾವನೆ ದಿನಾಂಕ: 02.03.2014 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಕಡತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಉರ್ದು ಅಕಾಡೆಮಿಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನಾಮ 
ನಿರ್ದೇಶನ ಮಾಡಿ ಕೂಡಲೇ ಆದೇಶ ಹೊರಡಿಸಲು ಸೂಚಿಸಿರುತ್ತಾರೆ. ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: MWD 12 KUA 2013 ( -2), ಬೆಂಗಳೂರು, ದಿನಾಂಕ: 31 - 05 - 2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿಗೆ ಈ ಕೆಳಕಂಡ ನೂತನ ಅಧ್ಯಕ್ಷರು ಮತ್ತು 
ಸದಸ್ಯರುಗಳನ್ನು ನಾಮ ನಿರ್ದೇಶನ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ 
ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಿ ಆದೇಶ ಹೊರಡಿಸಿದೆ. 


R .N .I. No. KARBIL /2001/47147 POSTAL REGN. No. RNP/KA/BGS/2202/2014 - 16 
Licensed to post without prepayment WPP No . 297 
೧೮೫೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಹೆಸರು - ವಿಳಾಸ 


ಸ್ಥಾನ 


ಡಾ . ಚೌಧರಿ ಘಜಿಯಾ ಬೇಗಮ್ , 
# ಸಿ -105, 8ನೇ ಮುಖ್ಯರಸ್ತೆ, 6ನೇ ಕ್ರಾಸ್ , ವಸಂತನಗರ, ಬೆಂ - 52 


ಅಧ್ಯಕ್ಷರು 


ನಿಬಂಧಕರು, ಕರ್ನಾಟಕ ಉರ್ದು ಅಕಾಡೆಮಿ , ಬೆಂಗಳೂರು. 


ಸದಸ್ಯರು 


ಇ 


ಅರ್ಥ ಸದಸ್ಯರು ( ಸರ್ಕಾರದ ಅಧೀನ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ) ಕರ್ನಾಟಕ ಉರ್ದು 
ಅಕಾಡೆಮಿ , ಬೆಂಗಳೂರು. 


ಸದಸ್ಯರು 


* 


ಸದಸ್ಯರು 


|3 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕರು ಅಥವಾ ಅವರ ಪ್ರತಿನಿಧಿ 
(ಉಪ ನಿರ್ದೇಶಕರ ಶ್ರೇಣಿಗೆ ಕಡಿಮೆ ಇಲ್ಲದಂತೆ ) 

ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತರಾದ 10 ಮಂದಿ ಸದಸ್ಯರುಗಳು 
ಶ್ರೀ ಅನಿಲ್ ಠಕ್ಕರ್, 
# 38 , ಆದರ್ಶ ನಗರ, ಹುಬ್ಬಳ್ಳಿ -580032 
ಶ್ರೀ ಮೊಹಮ್ಮದ್ ಅಮ್ಲದ್ ಹುಸೇನ್, 
| SFS - 13, ಎಂಐಜಿ 2ನೇ ಕೆಹೆಚ್‌ಬಿ ಕಾಲೋನಿ, ಮದ್- ಎ- ರಹಮಾನ್ ಹತ್ತಿರ, ವಕ್ಕಲಗೇರ, 
ಗುಲಬರ್ಗಾ -585104 . 
ಶ್ರೀ ಮೊಹಮ್ಮದ್ ಅನ್ಸಾಯ್ ಸಿದ್ದಿಖಿ, 
# 17, ವಿದ್ಯಾಗಿರಿ , ಆಜಮ್ ನಗರ, ಬೆಳಗಾವಿ. 
ಶ್ರೀ ನ್ಯಾಮತುಲ್ಲಾ ಖಾನ್, 
# ಎಂಐಜಿ -12 , ಜಹಾನ್ - ಎ - ಮಸ್ಸಾರತ್, 1ನೇ ಕ್ರಾಸ್, ಸುಭಾಶ್‌ನಗರ, ಮೈಸೂರು-570007 
ಪ್ರೊ . ಸಬೀಹಾ ಜುಬೇರ್ ಖಾನ್, 
( ಹೆಚ್ಓಡಿ -ಉರ್ದು, ಅಬ್ಬಾಸ್ ಖಾನ್ ಕಾಲೇಜ್ ಫಾರ್ ವುಮೆನ್, ಬೆಂಗಳೂರು.) #3 -11, 2ನೇ 
ಮುಖ್ಯರಸ್ತೆ , ಹನುಮಯ್ಯ ಲೇಔಟ್, ಸಂಜಯನಗರ, ಬೆಂಗಳೂರು- 94, 
ಶ್ರೀ ಸಯೀದ್ ಯೂಸುಫ್ ಅಲಿ ನಾತಿ , 
ಅಲಿಪುರ ಗ್ರಾಮ , ಗೌರಿಬಿದನೂರು ತಾ , ಚಿಕ್ಕಬಳ್ಳಾಪುರ ಜಿಲ್ಲೆ . 
ಶ್ರೀ ಸೈಯದ್ ಶಫೀಕ್ ಅಹಮದ್ ( ಶಫೀಖ್ ಆಬಿದಿ), 
| # 165, ವೈಎಸ್‌ಹೆಚ್ ಕಾಂಪ್ಲೆಕ್ಸ್ , ಚಿಕ್ಕಬಜಾರ್‌ ರಸ್ತೆ, ಶಿವಾಜಿನಗರ ಬಸ್‌ಸ್ಟಾಂಡ್ ಎದುರು, 
ಬೆಂಗಳೂರು- 51. 
ಶ್ರೀ ರಿಜ್ವಾನುಲ್ಲಾ ಖಾನ್, 
ಪತ್ರಕರ್ತರು, # 38 , 1ನೇ ಮುಖ್ಯರಸ್ತೆ, ಕೆಂಪಯ್ಯ ಬ್ಲಾಕ್ , 
ಜೆ . ಸಿ. ನಗರ , ಬೆಂಗಳೂರು-560006 . 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಶ್ರೀ ಭಂಡಾರಿ ರಫೀ ಅಹಮದ್ ಮೊಹಮ್ಮದ್ ಹಾಶೀಮ, 
192 , ಸಕಾಫ್ ರೋಜಾ, ವಿಜಾಪುರ, 


ಸದಸ್ಯರು 


ಸದಸ್ಯರು 


ಶ್ರೀ ಮುಹಮ್ಮದ್ ಯೂಸುಫ್ , 

ಪತ್ರಕರ್ತರು, # 5 - 2 - 148 , 1ನೇ ಹಂತ, ಗೋಲೆ ಖಾನ, ಪಟಾಲ್‌ನಗರಿ , ಬೀದರ್‌ - 585401. 
ಊ | ಅಕಾಡೆಮಿಯ ಮೊದಲ ಸಭೆಯಲ್ಲಿ ಅಕಾಡೆಮಿಯು ಆಯ್ಕೆ ಮಾಡಿಕೊಂಡ 3 ಮಂದಿ ( ಕೋ - ಆಪ್) ಸಹ ಸದಸ್ಯರು) | 


3 - ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಅಬ್ಬಾಸ್ ಷರೀಫ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ , ಹಜ್ ಮತ್ತು ವಕ್ಸ್ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ಮೇ ೨೩ , ೨೦೧೪ (ಜೇಷ್ಠ ೨, ಶಕ ವರ್ಷ ೧೯೩೬) 
Bangalore , Friday , May 23 , 2014 ( Jyeishta 2 , Shaka Varsha 1936 ) 


| 


ಭಾಗ - III 
Part - III 


ನಂ . ೩೨೮ 
No . 328 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

- ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 127 ಎಸ್ ಪಿಕ್ಯೂ 2013, ಬೆಂಗಳೂರು, ದಿನಾಂಕ : 23 .05 .2014 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28 ( 4)ರಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 186 ಎಸ್‌ಪಿಕ್ಯೂ 2012 , 
ದಿನಾಂಕ: 10 .07 .2012ರನ್ವಯ ರಾಜ್ಯಪತ್ರದಲ್ಲಿ ಪ್ರಕಟಿತ ದಿನಾಂಕ: 10.07 .2012ರಂದು ಕರ್ನಾಟಕ ರಾಜ್ಯ ಪತ್ರ ಭಾಗ - 3ರಲ್ಲಿ ಪ್ರಕಟವಾದ ಅಧಿಸೂಚನೆಯಲ್ಲಿ 
ಹಾಗೂ ಕಲಂ 28 (4) ರ ಹೆಚ್ಚುವರಿ ಅಧಿಸೂಚನೆ ಸಂಖ್ಯೆ: ಸಿಐ 237 ಎಸ್‌ಪಿಕ್ಯೂ 2010 , ದಿನಾಂಕ: 12 . 01.2011 ಹಾಗೂ ರಾಜ್ಯಪತ್ರದಲ್ಲಿ ಪ್ರಕಟಿತ ದಿನಾಂಕ: 
12 .01.2011ರಲ್ಲಿ ಈ ಕೆಳಕಾಣಿಸಿದ ಸರ್ವೆ ನಂಬರ್‌ಗೆ ಸಂಬಂಧಿಸಿದ ಭೂ ಮಾಲೀಕರ ಹೆಸರುಗಳಲ್ಲಿ ಬದಲಾವಣೆ ಆಗಿರುವುದರಿಂದ ಇದನ್ನು ಪ್ರಸ್ತುತ 
ಅಧಿಸೂಚನೆಯಲ್ಲಿ ಅಳವಡಿಸಿಕೊಂಡು ಓದಿಕೊಳ್ಳುವ ಮೂಲಕ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 
ಗ್ರಾಮ :- ವೇಣಿವೀರಾಪುರ 

ತಾಲ್ಲೂಕು: - ಬಳ್ಳಾರಿ 

ಜಿಲ್ಲೆ:- ಬಳ್ಳಾರಿ 


ಕಲಂ 28( 4) ರ ಅಧಿಸೂಚನೆಯಲ್ಲಿದ್ದಂತೆ 


ತಿದ್ದುಪಡಿಯಾಗಿ ಓದಿಕೊಳ್ಳಬೇಕಾದದ್ದು 


ಅಧಿಸೂಚನೆ 
ಕ್ರ ಸಂ 


ಖಾತೆದಾರರ ಹೆಸರು 


ಸರ್ವೆ 
ನಂಬರ್ 


ಖಾತೆದಾರರ ಹೆಸರು 


ಕ್ಷೇತ್ರ 
ಸರ್ವೆ ನಂಬರ್| 

( ಎ - ಗುಂ ) 


( ಎ - ಗು೦) 


ಸಂ . 


( 8 - 00) | 169 / ಎ 


15 - 00 | 13 


| 1 . 


ಹಳ್ಳ 


( 8 - 00) [ 169/ ಎ / / ಎ | 15 - 00 


1. ಹಳ್ಳ 
2. ಹರಿ ದುಗ್ಗಪ್ಪ 


A / ಎ 


(2- 00 ) | 


2 . ಹರಿ ದುಗ್ಗಪ್ಪ 


( 2 - 00) 


3. ಹುಲಗಪ್ಪ 


( 2 - 00) 


3. ಹುಲಗಪ್ಪ 


( 2 - 00) 


4. ಸ್ಮಶಾನ 


(1 - 00) 


4. ಸ್ಮಶಾನ 


(1- 00) 


5 . 


ಹರಿ ಹನುಮಂತಪ್ಪ 


( 2 - 00) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


( ೧೮೫೩) 


೧೮೫೪ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಮಂಗಳವಾರ, ಮೇ ೨೭ , ೨೦೧೪ (ಜೇಷ್ಠ ೬ , ಶಕ ವರ್ಷ ೧೯೩೬) 
Bangalore , Tuesday , May 27 , 2014 ( Jyeishta 6 , Shaka Varsha 1936 ) 


ನಂ . ೩೩೪ 
No . 334 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲೋಇ:125 :ಸೇಸಕಿ :2014, ಬೆಂಗಳೂರು, ದಿನಾಂಕ: 26 - 05 - 2014 
ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಲೋಇ:98:ಸೇಸಕಿ :08 ದಿನಾಂಕ: 15 - 11 - 2010ರಲ್ಲಿ ದಿನಾಂಕ: 1- 1- 1980 ರಿಂದ 31 -12 -2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ: 22 - 11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ ), ಬೆಂಗಳೂರು ಇವರು ದಿನಾಂಕ: 25 - 4 - 2014ರ ಪತ್ರದಲ್ಲಿ ಶ್ರೀ ವಿ .ಶ್ರೀನಿವಾಸ, 

ಅನುಕಂಪದ ಆಧಾರದ ಮೇಲೆ ದಿನಾಂಕ : 20 - 7 - 1992ರಂದು ಕಿರಿಯ ಇಂಜಿನಿಯರ್ ಹುದ್ದೆಯ ಕರ್ತವ್ಯಕ್ಕೆ ಸೇರಿದ್ದು ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿರುವ ಅವಕಾಶದಂತೆ ಕಿರಿಯ ಇಂಜಿನಿಯರ್‌ ವೃಂದದಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿ ದಿನಾಂಕ: 
28 - 07 -1997ರಿಂದ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ ಇವರ 
ಹೆಸರು ಸೇರ್ಪಡೆಗೊಳಿಸಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ 
ಅನುಸಾರ ಬಿ . ಇ.ಪದವಿ ಪಡೆದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ 
ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್ ಜೇಷ್ಟತೆಯಲ್ಲಿ ಪರಿಗಣಿಸಲು ಅವಕಾಶ 
ಕಲಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಣ:98:ಸೇಸಕಿ: 08 ದಿನಾಂಕ: 15 -11- 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್ 
ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಟತೆಯನ್ನು ದಿನಾಂಕ: 27 - 11- 95 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 


ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಪದವಿ ಹೊಂದಿದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ 
ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ ಅವರುಗಳಿಗೆ ಸಹಾಯಕ ಇಂಜಿನಿಯರ್ 
ಹುದ್ದೆಯಿಂದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ಗಳ ಹುದ್ದೆಯ ಪದೋನ್ನತಿಗೆ ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ 
ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗ ಗರಿಷ್ಠ 4 ವರ್ಷಗಳ ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ 
ಹುದ್ದೆಯ ಜೇಷ್ಟತೆಯಲ್ಲಿ ಕಾಲ್ಪನಿಕವಾಗಿ ನಿಗಧಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಶ್ರೀ ವಿ .ಶ್ರೀನಿವಾಸ್‌ ಸಹಾಯಕ ಇಂಜಿನಿಯರ್ ಇವರು ಈ 
ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 20 - 7 - 92 ರಿಂದ 28 - 7 -1997 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ ಪದೋನ್ನತಿಗೆ ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ 
ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ ದಿನಾಂಕ 27 - 11 - 95ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ 
ಲೋಇ:98:ಸೇಸಕಿ:08 ದಿನಾಂಕ 15 - 11- 2010ರ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3468 - A ರಲ್ಲಿ ಈ 
ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ. 


Ranking 


Name 
of the 
Engineer 


Previous 

AE . 
GRD No . 

2 


SC / 
ST 


Date of 

Birth 


Date of En try 
into service 


Date of Regular 
Appointment to 

the cadre 


Remarks 


No 


| 


_ 1 
3468- A 


SRINIVASA V 


04 - 04 - 1965 


27 - 07 - 1992 


CGA / CC 


28- 07- 1997 
27 -11 - 1995 


* He shall be entitled to count his seniority from the notional date , only for the purpose of consideration for promotion to 
the post of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ , ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಆರ್. ಮೋಹನ್‌ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 


ವಿಶೇಷ ರಾಜ್ಯ ಪತ್ರಿಕೆ 


೧೮೫೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಮಂಗಳವಾರ, ಮೇ ೨೭, ೨೦೧೪ # ೬ , ಶಕ ವರ್ಷ ೧೯೩೬ ) ನಂ . ೩೩೮ 
Part - III Bangalore , Tuesday, May 27 , 2014 ( Jyeishta 6 , Shaka Varsha 1936 ) No. 338 

- ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ: ಸಿಐ 684 ಎಸ್‌ಪಿಕ್ಯೂ 2010, ಬೆಂಗಳೂರು, ದಿನಾಂಕ : 26 - 5 -2014 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18 : 1966) ರ ಕಲಂ 28ರ ಉಪ ಕಲಂ 1ರಡಿ ಸರಕಾರದ 
ಅಧಿಸೂಚನೆ ಸಂಖ್ಯೆ: ಸಿಐ 377 ಎಸ್ಪಿಕ್ 2010 ದಿನಾಂಕ: 06 - 07 - 2010 , ಕರ್ನಾಟಕ ರಾಜ್ಯ ಪತ್ರದ 
ದಿನಾಂಕ: 09 - 07 -2010ರಂದು ಪ್ರಕಟಗೊಂಡ ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳ ಭೂಸ್ವಾಧೀನಕ್ಕೆ ಗ್ರಾಮಸ್ಥರಿಂದ ತೀವ್ರ ವಿರೋಧ 
ವ್ಯಕ್ತವಾದ ಹಿನ್ನಲೆಯಲ್ಲಿ, ( ಅವುಗಳ ಕ್ಷೇತ್ರವನ್ನು ಅಂಕಣ 4ರಿಂದ 7ರವರೆಗೆ ವಿವರಿಸಿದ ಪರಿಮಿತಿಯೊಂದಿಗೆ) ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 
1966ರ ಕಲಂ 4ರನ್ವಯ ನಿಹಿತವಾಗಿರುವ ಅಧಿಕಾರದ ಮೇರೆಗೆ ಕೈಗಾರಿಕಾ ಪ್ರದೇಶದಿಂದ ಕೈಬಿಡಲಾಗಿದೆ ಎಂದು ಕರ್ನಾಟಕ ಸರಕಾರವು ಈ ಮೂಲಕ 
ಘೋಷಿಸುತ್ತದೆ. 


ಅನುಸೂಚಿ 


ಗ್ರಾಮ : ಕುಕನೂರ 


ತಾಲ್ಲೂಕ : ಯಲಬುರ್ಗಾ 


ಜಿಲ್ಲೆ : ಕೊಪ್ಪಳ 


ಸ. ನಂ . 


ಚಕ್ಕುಬಂದಿ ( ಚತು:ಸೀಮೆ) 28( 1) ರ ಅಧಿಸೂಚನೆ ಪ್ರಕಾರ 
ಪಶ್ಚಿಮ 

ಉತ್ತರ 


_ ನಂ . 


ಪೂರ್ವ 


ದಕ್ಷಿಣ 


- 2 

261 
263 


ಎ - ಗುಂ - ಆ 

3 
4 - 38 - 00 
6 - 14 - 00 | 
4 - 16 - 00 
0 - 04 - 00ಖ 
4 - 12 - 00 


262 
- 264 


260 
262 


| 


264 


265 


263 


4 - 34 - 00 


264 


265 
266 


266 
267 
280 


265 
282 


281 


296 


282 / ಅ 


281 


297 


- 11 


| 


282 / ಆ 
282 / 
282 / ಈ 


4 - 33 - 00 
5 - 29 - 00 
2 - 05 - 00 
0 - 01 - 0೦ಖ 
2 - 04 - 00 
2 - 05 - 00 
2 - 05 - 00 
2 -37 - 00 
3 - 05 - 00 
0 - 02 - 00ಖ 
3 - 03 - 00 
3 - 01 - 00 
2 - 14 - 00 


283 
283 
283 


281 
281 


296, 297 
296, 297 
296, 297 


_ 13 


| 


281 


14 


282 / ಉ 


283 


281 


296 
297 


15 . 


283 


284 
291 


284 / ಅ 


282 
281, 283 
281, 283 


16 
17 


284 
285 
285 


282 , 295 
283 , 295 
283 , 295 


284 / ಆ 


1 - 00 - 00 


| | 


281 


284 / 


285 


283 
295 


283 


19 


3 - 07 - 00 
0 - 01 - 00ಖ 
3 - 06 - 00 
6 - 09 - 00 
3 - 00 - 00 
3 - 00 - 00 
1 - 21 - 00 


20 
21 


291 
291 / ಪಿ1 
291/ ಪಿ2 
292 


| | 
| 


284 
284 
284 
291 


290 289 
290 289 
290 289 

291 


292 , 293 
292 , 293 
292, 293 

293 


| 
| 


ರಸ್ತೆ 
ರಸ್ತೆ 


22 


| 


| 


| 


೧೮೫೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಸ. ನಂ . 


ಚಕ್ಕುಬಂದಿ ( ಚತು:ಸೀಮೆ) 28 (1) ರ ಅಧಿಸೂಚನೆ ಪ್ರಕಾರ 
ಪಶ್ಚಿಮ 

ಉತ್ತರ 


ಪೂರ್ವ 


ದಕ್ಷಿಣ 


293 


294 


23 
24 


295 
295 


ala 


292, 291 
292, 291 


293 / ಪಿ1 


L2[2 


ಎ - ಗುಂ - ಆ 
0 - 03 - 00ಖ 
1 - 18 - 00 
6 - 07 - 00 
4 - 00 - 00 
4 - 03 - 00 
0 - 03 - 00ಖ 
4 - 00 - 00 
5 - 20 - 00 
4 - 00 - 00 


294 


294 


293 


293 


293 


26 


|| 


317 


295/ ೨ // 
295 / ಅ / 2 
295 / ಆ 


296 
296 
296 


293 
293 


27 | 
28 . 


283 , 284 
283 , 284 
283 , 284 


317 


293 


317 


296 / ಅ 


297, 298 


295 , 282 


282 


316 


316 


30 . 
31 


297 , 298 
297ಮ 298 
297 298 


| 


295 , 282 
295 , 282 
295 282 


316 


32 


ರಸ್ತೆ 


4 - 00 - 00 
3 - 13 - 00 
0 - 04 - 00ಖ 
3 - 09 - 00 
5 - 00 - 00 
5 - 00 - 00 
2 - 09 - 00 
3 - 05 - 00 
3 - 04 - 00 
3 - 04 - 00 
5 - 13 - 00 
6 - 00 - 00 
161 - 19 
0 - 18ಖ 
161 - 37 


33 
34 
35 . 
36 . 
37 | 


296 


296/ ಆ 
296 / 
296 / 6 
297 / 
297 / ಆ 
297 / 
298 / ಪಿ1 
298 /2 


282 
282 
282 
282 
282 
282 
297 
297 


ರಸ್ತೆ 
- ರಸ್ತೆ 

ರಸ್ತೆ 


296 
296 
296 
296 


316 
298 
298 

298 
299 301 
299 301 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 
- ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III ಬೆಂಗಳೂರು, ಬುಧವಾರ, ಮೇ ೨೧ , ೨೦೧೪ ( ವೈಶಾಖ ೩೧, ಶಕ ವರ್ಷ ೧೯೩೬ ) | || ನಂ . ೩೧೯ 
Part - III Bangalore , Wednesday , May 21 , 2014 (Vaishakha 31 , Shaka Varsha 1936) || 

| No . 319 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1)ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 634 ಎಸ್ ಪಿಕ್ಯೂ 2013 , ಬೆಂಗಳೂರು, ದಿನಾಂಕ : 21 - 05 -2014 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 3(1) ರಡಿ ದತ್ತವಾಗಿರುವ ಅಧಿಕಾರದ ಮೇರೆಗೆ ಸರ್ಕಾರವು ಈ ಕೆಳಕಂಡ 
ಅನುಸೂಚಿಯಲ್ಲಿ ಕಾಣಿಸಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಈ ಮೂಲಕ ಘೋಷಿಸಿದೆ. 
ಗ್ರಾಮ : ಅಚ್ಚಟ್ನಹಳ್ಳಿ ಹೋಬಳಿ : ನರಸಾಪುರ 

ಜಿಲ್ಲೆ / ತಾಲ್ಲೂಕು : ಕೋಲಾರ 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 

ಚೆ ಕುಬಂದಿ | 
| ಸರ್ವೆ ಒಟ್ಟು ವಿಸ್ತಿರ್ಣ ಖರಾಬು 

ಪೂರ್ವ ಪಶ್ಚಿಮ 

ಉತ್ತರ 
ಎ - ಗು ಎ - ಗು ಎ - ಗು ಸ. ನಂ 

ಸ. ನಂ . ಸ. ನಂ . 
| 1 | 25 | 1 - 28 | - | 1 - 28 | 40 | 34 

41 | 36 


ಐನ್ 


#(@L 


ದಕ್ಷಿಣ 


ನಂ . 


ಸ. ನಂ . 


- 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೫೭ 


ವಿಶೇಷ ರಾಜ್ಯ ಪತ್ರಿಕೆ 

_ 36 


3 - 14 


3 - 14 


| 


33 


35 


ಉಳಿಕೆ 
ಜಮೀನು 


1 - 01 


0 - 02 


0 - 39 


40 


131130 


42 


35 


41 
42 


2 - 03 


0 - 05 


1 - 38 


20 


140 


115 


1 - 00 


1 - 00 


110 


111 


141 

111 
115 | 


115 / 2 


115 / 2 


0 - 30 


0 - 01 


0 - 29 


110 


115 / 3 


114 
116 


115 /3 | 


1 - 06 


1 - 06 


110 


115/ 2 


11574 


11574 


1 - 01 


1 - 01 


110 


116 


115 /3 


107 


116 


1 - 28 


0 - 01 


1 - 27 


107 , 115 


117 


117 


117 


ಒಟ್ಟು 


13 - 31 


0 - 09 


13 - 22 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3)ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 634 ಎಸ್ಪಿಕ್ಕೂ 2013, ಬೆಂಗಳೂರು, ದಿನಾಂಕ: 21 - 05 - 2014 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 1(3) ರಡಿ ದತ್ತವಾಗಿರುವ ಅಧಿಕಾರದ ಮೇರೆಗೆ ಸರ್ಕಾರವು ಈ ಕೆಳಕಂಡ 
ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಿಗೆ ಮೇಲ್ಕಂಡ ಕಾಯ್ದೆಯ ಅಧ್ಯಾಯ 7ರ ವಿಧಿಗಳು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದಿಂದ 
ಅನ್ವಯವಾಗುವುವೆಂದು ಘೋಷಿಸಿದೆ. 
ಗ್ರಾಮ : ಅಚ್ಚಟ್ನಹಳ್ಳಿ ಹೋಬಳಿ : ನರಸಾಪುರ 

ಜಿಲ್ಲೆ / ತಾಲ್ಲೂಕು : ಕೋಲಾರ 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 

ಚೆಕ್ಕುಬಂದಿ 
ಸರ್ವೆ ಒಟ್ಟು ವಿಸ್ತಿರ್ಣ ಖರಾಬು 

ಪೂರ್ವ 

ಪಶ್ಚಿಮ ಉತ್ತರ ದಕ್ಷಿಣ 
ಎ - ಗು ಎ - ಗು ಎ - ಗು ಸ. ನಂ 

ಸ. ನಂ . ಸ. ನಂ . ಸ. ನಂ . 


*) 


ಐನ್ 


ನಂ . 


2| 


35 


1 - 28 


1 - 28 


40 


34 


36 


³|4 


3 - 14 


3 - 14 


ಉಳಿಕೆ 
ಜಮೀನು 


3 


| 


1 - 01 


0 - 02 


0 - 39 


40 | 


131130 


| 


42 


2 - 03 


0 - 05 . 


1 - 38 


20 | 


140 


ರಸ್ತೆ 


| 


1150 


1 - 00 


1 - 00 


110 


111 


111 


115 / 2 


| 


115 / 2 


0 - 30 


0 - 01 


0 - 29 


110 | 


114 


1150 


115 / 3 


| 


115 / 3 


1 - 06 


1 - 06 


110 | 


116 


115 / 2 


115 / 4 


11574 


|ಹ|0 


1 - 01 


1- 01 


110 


116 


115 / 3 


107 


116 


1 - 28 


0 - 01 


| 


1 - 27 


| 107 , 115 


117 


117 


117 


ಒಟ್ಟು | 


13 - 31 


0 - 09 


| 


_ 13 - 22 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೧೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(1)ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 634 ಎಸ್‌ಪಿಕ್ಯೂ 2013 , ಬೆಂಗಳೂರು, ದಿನಾಂಕ : 21 - 05 -2014 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಬೇಕಾಗಿದೆ. 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(1)ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ಸದರಿ ಜಮೀನುಗಳನ್ನು ಸ್ವಾಧೀನ ಪಡಿಸಿಕೊಳ್ಳುವ ಉದ್ದೇಶದಿಂದ ಈ ನೋಟೀಸು ಪ್ರಕಟಿಸಲಾಗಿದೆ. 

ಮೇಲ್ಕಂಡ ಕಾಯ್ದೆಯ ವಿಧಿ 35ರ ಮೇರೆಗೆ ಕೆಲಸ ನಿರ್ವಹಿಸಲು ಈ ಜಮೀನುಗಳಿಗೆ ಪ್ರವೇಶಿಸುವ ಯಾವುದೇ ವ್ಯಕ್ತಿಯನ್ನು ತಡೆಯುವುದಾಗಲೀ ಅಥವಾ ಅಡ್ಡಿ ಪಡಿಸುವುದಾಗಲೀ ಮಾಡಕೂಡದೆಂದು ಈ ಜಮೀನುಗಳಲ್ಲಿ 
ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೂ ಈ ಮೂಲಕ ಎಚ್ಚರಿಸಲಾಗಿದೆ. 

ಚನೆ ಪ್ರಕಟಣೆಯಾದ ತಾರೀಖಿನ ನಂತರ ಬೆಂಗಳೂರು ವಿಭಾಗದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಶೇಷ ಭೂಸ್ವಾಧೀನಾಧಿಕಾರಿಯವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ತಿ 
ಮಾಡುವ ಒಪ್ಪಂದ ಕ್ರಯ , ಭೋಗ್ಯ, ಲೀಸ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ ಮತ್ತು ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು 
ವೇಳೆ ಮಾಡಿದ್ದರೂ 1894ರ ಭೂಸ್ವಾಧೀನ ಕಾಯ್ದೆಯಡಿ ತಿದ್ದುಪಡಿಯಾಗಿರುವ ಭೂಸ್ವಾಧೀನ ( ಕರ್ನಾಟಕ ವಿಸ್ತರಣೆ ಮತ್ತು ತಿದ್ದುಪಡಿ) ಕಾಯ್ದೆ 1961 ಮತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 30ನ್ನು 
ಓದಿಕೊಳ್ಳುವ ಮೇರೆಗೆ ಪರಿಹಾರಧನ ನಿಗದಿ ಮಾಡುವಾಗ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಅಂತಿಮವಾಗಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗುವುದು. 

ಈ ಜಮೀನುಗಳ ಒಂದು ನಕ್ಷೆಯನ್ನು ಬೆಂಗಳೂರು ವಿಭಾಗದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಶೇಷ ಭೂಸ್ವಾಧೀನಾಧಿಕಾರಿ, ನಂ: 14 /3, ಅರವಿಂದ ಭವನ, ನೃಪತುಂಗ ರಸ್ತೆ, ಬೆಂಗಳೂರು-560 001 
ಇವರ ಕಛೇರಿಯಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 
ಗ್ರಾಮ ; ಅಚ್ಚಟ್ನಹಳ್ಳಿ ಹೋಬಳಿ : ನರಸಾಪುರ 

ತಾಲ್ಲೂಕು : ಕೋಲಾರ 

ಜಿಲ್ಲೆ : ಕೋಲಾರ 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 

ಚೆಕ್ಕುಬಂದಿ 
ಸರ್ವೆ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಒಟ್ಟು ಖರಾಬು 

ತರಹ ಪೂರ್ವ 
( ರೂ ) 

ಪಶ್ಚಿಮ ಉತ್ತರ ದಕ್ಷಿಣ 
ಎ - ಗು ಎ - ಗು ಎ - ಗು 

ಸ . ನಂ . ಸ. ನಂ . ಸ. ನಂ . 
6 | 7 

10 - 11 12 13 | 
ಎ .ಸತೀಶ್ ಬಿನ್ ಸಿ , ವೆಂಕಟೇಶ್ ಎ . ಸತೀಶ್ 

1 - 28 2 - 57 

40 | 34 41 | 36 
ಹನುಮಪ್ಪ ಬಿನ್ ಗುಡಿಯಪ್ಪ ಹನುಮಪ್ಪ 

3 - 14 3 - 14 | | 8 - 89 | 

ಉಳಿಕೆ 33 ) 35 | ೨ 
ಮುನಿಸೊಣ್ಣಪ್ಪಮುನೆಪ್ಪ ಮುನಿಸೊಣ್ಣಪ್ಪಮುನೆಪ್ಪ 

ಜಮೀನು 
ಜಿ. ಹನುಮಪ್ಪ ಬಿನ್ ಗುಡಿಯಪ್ಪ, 

ಜಿ. ಹನುಮಪ್ಪ ಎಂ . ಹನುಮಪ್ಪ 
ಎಂ . ಹನುಮಪ್ಪ ಬಿನ್ ಮುಳವಾಗಿಲಪ್ಪ 
ಗಂಗಪ್ಪ ಬಿನ್ ವನಗಂಗಪ್ಪ 

ಗಂಗಪ್ಪ 

41 | 1 - 01 | 0 - 02 | 0 - 39 | 1 - 38 | ಖುಷಿ | 40 | 131, 130 | 42 | 35 | 
ನಾರಾಯಣಪ್ಪ ಬಿನ್ ಮುನಿಶಾಮಿ , 

ನಾರಾಯಣಪ್ಪ ಕೆಐಎಡಿಬಿ | 42 2 - 03 | 0 - 05 | 1 -38 | 3 - 14 | ಖುಷಿ | 20 | 140 | 141 | ರಸ್ತೆ 
ಸೌಭಾಗ್ಯಮ್ಮ ಕೋಂ ಬಚ್ಚಪ್ಪ , ವಿ. ಸತೀಶ್ ಬೆಂಗಳೂರು 
ಬಿನ್ ಸಿ. ವೆಂಕಟೇಶ್, 
ಪದ್ಮಾವತಮ್ಮ ಕೋಂ ಲೇಟ್ 
ಮುನಿಶಾಮಿರೆಡ್ಡಿ, ಸೌಭಾಗಮ್ಮ ಕೋಂ ಲೇಟ್ 

ಎಲ್. ಬಚ್ಚಪ್ಪ , ಕೆಐಎಡಿಬಿ ಬೆಂಗಳೂರು 
_ 5, | ಜಯಮ್ಮ ಕೋಂ ನಾರಾಯಣಸ್ವಾಮಿ ಜಯಮ್ಮ 

1150 1 - 00 | - | 100 | 1- 81 | ಖುಷಿ | 110 | 111 | 111 | 115 /2 


ಆಕಾರ 


)R 


ಐನ್ 


ಸ . ನಂ . 


1- 28 


ಖುಷ್ಠಿ 
ಖುಷಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೫೯ 


ಆಕಾರ 


) 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೆ 
ನಂ . 


ಸ್ವಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ 
ಒಟ್ಟು ಖರಾಬು ಐನ್ 
ಎ - ಗು | ಎ - ಗು ಎ - ಗು 


ತರಹ 


( ರೂ ) 


ಪೂರ್ವ 
ಸ. ನಂ . 


ಚೆಕ್ಕುಬಂದಿ 
ಪಶ್ಚಿಮ ಉತ್ತರ 
ಸ. ನಂ . ಸ. ನಂ . 
_ 114 1150 


ದಕ್ಷಿಣ 
ಸ. ನಂ . 
115 /3 


115/ 2 


0 - 30 


| | 


0 - 01 


0 - 29 


1 - 31 


| 


ಖುಷಿ 


110 


115 / 3 


1 - 06 


| 


- 


1 - 06 


2 - 06 . 


ಖುಷ್ಠಿ 


110 


116 


| 115 /21 


| 


11574 


ವಿ .ಅಮರವಾಥಮ್ಮ 
ವೆಂಟರಮಣಪ್ಪ 
ಎಸ್ . ನಾರಾಯಣಪ್ಪ 


115 / 4 


| 


1 - 01 


- 


1-01 


1 - 01 


| 


1 - 85 


ನಾರಾಯಣಮ್ಮ ಕೋಂ ಹನುಮಪ್ಪ ( ಜಂಟಿ) | 
ವೆಂಕಟರಮಣಪ್ಪ ಬಿನ್ ದೊಡ್ಡಪಿಳ್ಳಪ್ಪ 
ವಿ.ಅಮರವಾಥಮ್ಮ ಕೋಂ ಅಚ್ಚಪ್ಪ, 
ವೆಂಟರಮಣಪ್ಪ ಬಿನ್ ದೊಡ್ಡಪಿಳ್ಳಪ್ಪ 
ಎಸ್. ನಾರಾಯಣಪ್ಪ ಬಿನ್ ಲೇಟ್ ಬೈರಪ್ಪ 
ಉಃ ನಾಗಪ್ಪ 
ಎಂ . ಹನುಮಪ್ಪ ಬಿನ್ ಲೇಟ್ ಮುಳಬಾಗಿಲಪ್ಪ 
ಜಿ. ಹನುಮಪ್ಪ ಬಿನ್ ಲೇಟ್ ಗುಡಿಯಪ್ಪ 
ವಿ .ಸೊಣ್ಣಪ್ಪ ಮತ್ತು ಮುನಿಯಪ್ಪ ಬಿನ್ ಲೇಟ್ 
ಚಿಕ್ಕಮುನಿಯಪ್ಪ 


| 


ಖುಷ್ಠಿ 


- 110 


| 


116 


| 


115/3 


107 


ಬೈರಪ್ಪ 


116 


| 


1 - 28 


| 


0 - 01 


1 - 27 


| 


2 - 31 


| ಖುಷಿ | 


107, 115 


| 


117 


| 


117 


| 


117 


ಎಂ . ಹನುಮಪ್ಪ ಜಿ. ಹನುಮಪ್ಪ 
ಮುನಿಸೊಣ್ಣಪ್ಪ ಮತ್ತು 
ಮುನಿಯಪ್ಪ 


ಒಟ್ಟು | 13 - 31 | 0 - 09 


| 13 - 22 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಬುಧವಾರ , ಮೇ ೨೧ , ೨೦೧೪ (ವೈಶಾಖ ೩೧ , ಶಕ ವರ್ಷ ೧೯೩೬ ) 

ನಂ . ೩೧೭ 
Part - III Bangalore, Wednesday , May 21, 2014 ( Vaishakha 31 , Shaka Varsha 1936 ) 

No , 317 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 216 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 19 - 05 -2014 
ಸರ್ಕಾರವು ಕೆಐಎಡಿ ಕಾಯ್ದೆ 1966ರ ವಿಧಿ 28 (1) ರಡಿಯಲ್ಲಿ ತನಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಅಧಿಸೂಚನೆ ಸಂಖ್ಯೆ : ಸಿಐ 405 ಎಸ್. ಪಿ. ಕ್ಯೂ . 2006 ದಿನಾಂಕ: 25 -10 - 2006 ರನ್ವಯ ಗೌರಿಬಿದನೂರು 
ತಾಲ್ಲೂಕು, ಕಸಬಾ ಹೋಬಳಿ, ಕುಡುಮಲಕುಂಟೆ ಗ್ರಾಮದ ಸರ್ವೆ ನಂ : 17 , 18, 314 , 316, 317, 319 ಮತ್ತು 286 ರ ಜಮೀನನ್ನು ಇದೇ ಗ್ರಾಮದ ಇತರೆ ಜಮೀನುಗಳ ಜತೆಗೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ 
ಸ್ವಾಧೀನಪಡಿಸಿಕೊಂಡಿದೆ. ಈ ಜಮೀನುಗಳು ಮೂಲತಃ ಸರ್ಕಾರಿ ಜಮೀನುಗಳಾಗಿದ್ದು, ಈ ಜಮೀನಿನಲ್ಲಿ ಪ್ರಾಥಮಿಕ ಅಧಿಸೂಚನೆಗೆ ಸಾಕಷ್ಟು ಮುಂಚೆಯೇ ಕೆಲವು ವ್ಯಕ್ತಿಗಳು ಅಕ್ರಮ - ಸಕ್ರಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ಜಮೀನು 


೧೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಮಂಜೂರಾತಿ ಪಡೆದಿದ್ದರೂ ಸಹ ಅವರ ಹೆಸರಿಗೆ ಹಕ್ಕುದಾಖಲೆಗಳು ವರ್ಗಾವಣೆಯಾಗುವಲ್ಲಿ ತಡವಾಗಿರುವ ಕಾರಣ ಮಂಜೂರಿದಾರರ ಹೆಸರುಗಳು ಪ್ರಾಥಮಿಕ ಅಧಿಸೂಚನೆಯಲ್ಲಿ ಪ್ರಕಟವಾಗಿರುವುದಿಲ್ಲ. ಈಗ ಈ ಜಮೀನಿನಲ್ಲಿ 
ಮಂಜೂರಾತಿ ಪಡೆದಿರುವ ಕೆಲವು ವ್ಯಕ್ತಿಗಳು ಪರಿಹಾರ ಕೋರಿ ಹಕ್ಕುದಾಖಲೆಗಳೊಡನೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಕ್ಷೇಮುಗಳ ಹಿನ್ನೆಲೆಯಲ್ಲಿ ಮಂಜೂರಾಗಿರುವ ಜಮೀನುಗಳಿಗೆ ಸಂಬಂಧಿಸಿದಂತೆ ದಿನಾಂಕ: 25 -10 - 2006ರ ಅಧಿಸೂಚನೆಗೆ 
ತಿದ್ದುಪಡಿ ಹೊರಡಿಸುವುದು ಅಗತ್ಯವೆಂದು ಸರ್ಕಾರಕ್ಕೆ ಮನವರಿಕೆಯಾಗಿರುವುದರಿಂದ ಸದರಿ ಅಧಿಸೂಚನೆಗೆ ಈ ಕೆಳಕಂಡಂತೆ ತಿದ್ದುಪಡಿ ತರಲಾಗಿದೆ. 


ಗ್ರಾಮ : ಕುಡುಮಲಕುಂಟೆ 


ಹೋಬಳಿ ; ಕಸಬಾ 


ತಾಲ್ಲೂಕು : ಗೌರಿಬಿದನೂರು 


ಜಿಲ್ಲೆ : ಚಿಕ್ಕಬಳ್ಳಾಪುರ 


ವಿಧಿ 28(1) ರ ಅಧಿಸೂಚನೆಯಂತೆ 

ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಖಾತೆದಾರರು ಮತ್ತು ಅನುಭವದಾರರ 
ಹೆಸರು 

ಸರ್ವೆ | ವಿಸ್ತೀರ್ಣ ಖರಾಬ್ 
ನಂ . ಎ - ಗು 

ಎ - ಗು 


ಗೆಜೆಟ್ 
ಕ್ರಸಂ. 


*) 


ತಿದ್ದುಪಡಿಯಂತೆ 

ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಖಾತೆದಾರರು ಮತ್ತು ಅನುಭವದಾರರ 

ಸರ್ವೆ 

ಖರಾಬ್ 

ವಿಸ್ತೀರ್ಣ 
ಹೆಸರು 

ನಂ . ಎ - ಗು 


ಐನ್ 


ಐನ್ 
ಎ - ಗು 


ಎ - ಗು 


ಎ - ಗು 


6 . 


| ಸರ್ಕಾರಿ ಗೋಮಾಳ 


17ರ ಪೈಕಿ | 


18 - 05 


| 


18 - 05 . 


0 - 24 


0 - 24 


0 - 34 


0 - 34 


ದೊಡ್ಡಯ್ಯ ಬಿನ್ ನಂಜಪ್ಪ 
ರಾಮಪ್ಪ ಬಿನ್ ಮರಿಯಪ್ಪ 
ಅಲ್ಲಾಭಕಾಸ್ ಬಿನ್ ಮೆಹಬೂಬ್‌ಸಬ್ 
ಸರ್ಕಾರಿ 


1 - 20 


1 - 20 


17ರ ಪೈಕಿ 
17ರ ಪೈಕಿ 
17ರ ಪೈಕಿ 
17ರ ಪೈಕಿ 
18ರ ಪೈಕಿ 
18ರ ಪೈಕಿ 
18ರ ಪೈಕಿ 


15 - 07 


15 - 07 


| 


4 


| ಸರ್ಕಾರಿ ಗೋಮಾಳ 


| 18ರ ಪೈಕಿ | 


33 - 27 


| 


33 - 27 | 


1 - 20 


1 - 20 


ನಾರಾಯಣಪ್ಪ ಬಿನ್ ಮರಿಯಪ್ಪ 
ರಾಮಚಂದ್ರಪ್ಪ ಬಿನ್ ಮರಳೂರು ಗಂಗಪ್ಪ 


0 - 32 


0 - 32 


2 - 10 


2 - 10 


ನೂರ್‌ಜಾನ್ ಬಿನ್ ಇಟಕಿ 
ಹುಸೇನ್‌ಖಾನ್ 


18ರ ಪೈಕಿ 


1 - 00 


ಹುಸೇನ್ ಸಾಬ್ ಬಿನ್ ಲೇಟ್ 
ಖಾಸಿಂಸಾಬ್ 


1 - 00 


18ರ ಪೈಕಿ 


2 - 29 


2 - 29 


18ರ ಪೈಕಿ 


25 -16 


25 -16 
0 - 03 


57. | ಸರ್ಕಾರಿ ಖರಾಬು 


286ರ ಪೈಕಿ | 


0 - 15 


0 - 15 


0- 03 


ದಿ: 21 - 4 - 2010ರ ತಿದ್ದುಪಡಿ 
ಅಧಿಸೂಚನೆಯಂತೆ ವಿಸ್ತೀರ್ಣ 
ಸರ್ಕಾರ 
ದಂಡಕ್ಕ ಕೋಂ ಸತ್ತಪ್ಪ 
ಸರ್ಕಾರಿ ಖರಾಬು 
ಪೆದ್ದಕ್ಕೆ ಕೊಂ ಲೇಟ್ ಗಂಗಪ್ಪ 
ತಿಪ್ಪಣ್ಣ ಬಿನ್ ನರಸಿಂಹಯ್ಯ ಮುನಿಯಮ್ಮ 
ಕೋಂ ತಿಪ್ಪಣ್ಣ 


286ರ ಪೈಕಿ 
286ರ ಪೈಕಿ 

314 


0 - 12 


0 -12 


60. 


314 


1 - 30 


1 - 30 


1 - 30 


1 - 30 


ಪಹಣಿ ಬರೆದಿರುವುದಿಲ್ಲ 
62. | ಪಹಣಿ ಬರೆದಿರುವುದಿಲ್ಲ 


316 


1 - 30 


1 - 30 


316 


1 - 30 


1 - 30 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೬೧ 


ಗೆಜೆಟ್ 
ಕ್ರ. ಸಂ . 


ವಿಧಿ 28 (1) ರ ಅಧಿಸೂಚನೆಯಂತೆ 

ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಖಾತೆದಾರರು ಮತ್ತು ಅನುಭವದಾರರ 

ಸರ್ವೆ | 

ಖರಾಬ್ 

ವಿಸ್ತೀರ್ಣ 
ಹೆಸರು 

ಐನ್ 
ಎ - ಗು 


|(GL 


ತಿದ್ದುಪಡಿಯಂತೆ 

ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಖಾತೆದಾರರು ಮತ್ತು ಅನುಭವದಾರರ 

ವಿಸ್ತೀರ್ಣ ಖರಾಬ್ 
ಹೆಸರು 
ನಂ . ಎ - ಗು 

ಎ - ಗು 
_ 3 


ಸರ್ವೆ 


ಐನ್ 


ನಂ . 


ಎ - ಗು 


ಎ - ಗು 


ಎ - ಗು 


3 


. 


6 . 


ಪಹಣಿ ಬರೆದಿರುವುದಿಲ್ಲ 


2 - 06 


2 - 06 


317 


2 - 00 


- - 


2 - 00 


ಕದಿರಪ್ಪ ಹೆಂಡತಿ ಕದಿರಮ್ಮ ಬಿನ್ 
ಸೀಸಾಲು ನರಸಿಂಹಪ್ಪ 
| ಪಿ.ಸಂಜೀವಪ್ಪ ಬಿನ್ ಗಂಗಪ್ಪ ಹೆಂಡತಿ 
ತಿಮ್ಮಕ್ಕ 


64. 


ಪಹಣಿ ಬರೆದಿರುವುದಿಲ್ಲ 


0 - 25 


0 - 25 


319 


| 


0 - 25 


| 


- 


0 - 25 


- ಒಟ್ಟು | 58 - 12 | 40 -35 | 17 -17 | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಬುಧವಾರ , ಮೇ ೨೧, ೨೦೧೪ (ವೈಶಾಖ ೩೧, ಶಕ ವರ್ಷ ೧೯೩೬ ) 

ನಂ . ೩೧೮ 
Part - III Bangalore , Wednesday , May 21 , 2014 (Vaishakha 31, Shaka Varsha 1936 ) 

No. 318 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 28(4) ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 634 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 21 - 05 - 2014 
1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(1) ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 4 - 7 - 2012ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ -3 ರ ಪುಟ ಸಂಖ್ಯೆ 1 ರಿಂದ 3 ರಲ್ಲಿ 
ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ : ಸಿಐ 283 ಎಸ್. ಪಿ.ಕ್ಯೂ . 2012 ದಿನಾಂಕಃ 30 - 06 - 2012 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಮಂಡಳಿ ವತಿಯಿಂದ ಕೈಗಾರಿಕೆ ಸ್ಥಾಪಿಸುವ 
ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಮೇಲ್ಕಂಡ ಅಧಿಸೂಚನೆಯ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳ ಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ 
ದಿಶೆಯಲ್ಲಿ ಮೇಲ್ಕಂಡ ಕಾಯ್ದೆಯ ವಿಧಿ 28 ( 3) ರಡಿ ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತಮಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಆದೇಶ ಹೊರಡಿಸಿದ್ದಾರೆ. 


೫)ಇ 


ಪ 


ನಂ . 


ಸ. ನಂ . 


44 


42 


ಅಪ್ಪ 


೬ 


೧೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಆದುದರಿಂದ, 1966ರ ಕೆಐಎಡಿ ಕಾಯ್ದೆ ವಿಧಿ 28 (4)ರಡಿಯಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ 
ಸ್ವಾಧೀನಪಡಿಸಿಕೊಂಡಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 
ಗ್ರಾಮ : ಅಚ್ಚಟ್ನಹಳ್ಳಿ ಹೋಬಳಿ ಃ ನರಸಾಪುರ ತಾಲ್ಲೂಕು :ಕೋಲಾರ 

ಜಿಲ್ಲೆ :ಕೋಲಾರ 
ಭೂಸ್ವಾಧೀನಪಡಿಸಿಕೊಳ್ಳ 

ಚೆಕ್ಕುಬಂದಿ 
ಅನುಭವದಾರರ 

ಬೇಕಾದ ವಿಸ್ತೀರ್ಣ 

ಆಕಾರ 
ಖಾತೆದಾರರ ಹೆಸರು 

ಹೆಸರು ಐನ್ | ಖರಾಬು ಬಾಕಿ ತರಹ ( ರೂ ) 

ಪೂರ್ವ 

ಉತ್ತರ ದಕ್ಷಿಣ 
ಎ - ಗು ಎ - ಗು ಎ - ಗು 

ಸ. ನಂ . ಸ. ನಂ ಸ. ನಂ . 
ಗಟ್ಟಪ್ಪ ಬಿನ್ ಚಿನ್ನಸ್ವಾಮಿ 0 - 31 

ಗಟ್ಟಪ್ಪ, ವೆಂಕಟಪ್ಪ 

43 . 1 - 25 % 0 - 03 % 1 - 22 1- 90 | 91 
43 / 2 122 
ವೆಂಕಟಪ್ಪ ಬಿನ್ ಚಿನ್ನಸ್ವಾಮಿ 0 - 31 
2 . ಜಯಮ್ಮ ಕೋಂ ಲೇಟ್ ರಾಮಪ್ಪ 

ಜಯಮ್ಮ 43 / 2 1 - 17 % 0 - 01 % 

1 - 16 1 - 71 . ಖುಷಿ 

43 / 128 | 123 | 43/3,4,5 
ಎ. ವೆಂಕಟಾಚಲಪತಿ ಬಿನ್ ಅಬ್ಬಯ್ಯ 

ಎ. ವೆಂಕಟಾಚಲಪತಿ 

43 / 3 0 - 06 - | 0 - 06 | 0 - 18 ಖುಷಿ 4374 128 43 / 2 
ಹನುಮಪ್ಪ ಬಿನ್ ಗುಡಿಯಪ್ಪ, 0 - 14 % , ಮುನಿಸೊಣ್ಣಪ್ಪ ಹನುಮಪ್ಪ ಮುನಿಸೊಣ್ಣಪ್ಪ, 111 | 1 - 18 

1 - 18 | 3 - 73 | ಋಷಿ ಖಾಜಿ 

112 | 110 115 
ಬಿನ್ ಮುನಪ್ಪ, 0 -14 % , ಮುನೆಪ್ಪ , ಎಂ . ಹನುಮಪ್ಪ 

ಕಲ್ಲಹಳ್ಳಿ 
ಎಂ . ಹನುಮಪ್ಪ ಬಿನ್ ಮುಳವಾಗಿಲಪ್ಪ 0- 11 , ಜಿ. ಹನುಮಪ್ಪ ಮುನಿಸೊಣ್ಣಪ್ಪ 

ಗಡಿ 
ಎಂ . ಹನುಮಪ ಬಿನ್ ಲೇಟ್ ಮುಳವಾಗಿಲಪ ] ಹಿಸೆ , ಮತ್ತು ಮನಸ್ಸು 
ಜಿ.ಹನುಮಪ್ಪ ಬಿನ್ ಲೇಟ್ ಗುಡಿಯಪ್ಪ % ಹಿಸ್ಸೆ 0- 18 , 
ಮುನಿಸೊಣ್ಣಪ್ಪ ಮತ್ತು ಮುನಿಯಪ್ಪ ಬಿನ್ ಲೇಟ್ 
ಚಿಕ್ಕಮುನಿಯಪ್ಪ % ಹಿಸ್ಸೆ 0 - 18 
ಲಕ್ಷ್ಮೀದೇವಮ್ಮ ಕೋಂ ನಾರಾಯಣಸ್ವಾಮಿ 0 -12 ಲಕ್ಷ್ಮೀದೇವಮ್ಮ ವೆಂಕಟಲಕ್ಷ್ಮಮ್ಮ | 1120 1 - 04 | 0 -02 | 1 - 02 | 1 -99 | ಖುಷಿ | ಖಾಜಿಕಲ್ಲ | 112 /2 | 113 | 111 
ವೆಂಕಟಲಕ್ಷ್ಮಮ್ಮ ಕೋಂ ನಂದೀಶಪ್ಪ 0 -15 ಮುನಿವೆಂಕಟಸ್ವಾಮಿ 

ಹಳ್ಳಿ ಗಡಿ 
ಮುನಿವೆಂಕಟಸ್ವಾಮಿ ಬಿನ್ ಸುಬ್ಬಣ್ಣ 0 -07 % 

ಮುನಿಸ್ವಾಮಿ 
ಲಕ್ಷ್ಮೀದೇವಮ್ಮ ಕೋಂ ನಾರಾಯಣಸ್ವಾಮಿ 0 - 07 % ಲಕ್ಷ್ಮೀದೇವಮ್ಮ 
ವೆಂಕಟಲಕ್ಷ್ಮಮ್ಮ ಕೋಂ ನಂದೀಶಪ್ಪ 

ವೆಂಕಟಲಕ್ಷ್ಮಮ್ಮ 1122 0 - 18 0 - 18 | | 0- 81 | ಖುಷ್ಟಿ | ಅಪ್ಪಸಂದ್ರ 113 | 

ಗಡಿ 
ಎಂ . ಹನುಮಪ್ಪ ಬಿನ್ ಲೇಟ್ ಮುಳವಾಗಲಪ್ಪ % ಹಿಸ್ಸೆ, ಎಂ . ಹನುಮಪ್ಪ ಜಿ . ಹನುಮಪ್ಪ 

0 - 24 

0 - 24 | 1 - 43 | ಖುಷಿ ಖಾಜಿ - ಹಳ್ಳಿ | ಅಪ್ಪಸಂದ್ರ | 112 
ಜಿ. ಹನುಮಪ್ಪ ಬಿನ್ ಲೇಟ್ ಗುಡಿಯಪ್ಪ % ಹಿಸ್ಸೆ, ಮುನಿಸೊಣ್ಣಪ್ಪ ಮತ್ತು 

ಕಲ್ಲಹಳ್ಳಿ 
ಮುನಿಸೊಣ್ಣಪ್ಪ ಮತ್ತು ಮುನಿಯಪ್ಪ ಬಿನ್ ಲೇಟ್ ಮುನಿಯಪ್ಪ 

ಗಡಿ 
ಚಿಕ್ಕಮುನಿಯಪ್ಪ % ಹಿಸ್ಸೆ 


ಸಂದ್ರ 


5 . 


WE 


6 . 


1120 


WE & 


ಗಡಿ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೬೩ 


ಚೆಕ್ಕುಬಂದಿ 


*) 


ಆಕಾರ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ 


ಭೂಸ್ವಾಧೀನಪಡಿಸಿಕೊಳ್ಳ 

ಬೇಕಾದ ವಿಸ್ತೀರ್ಣ 
ಐನ್ ಖರಾಬು ಬಾಕಿ 
ಎ - ಗು ಎ - ಗು ಎ - ಗು 


2 


ತರಹ 


ಪೂರ್ವ 


ಪಶ್ಚಿಮ 
ಸ. ನಂ 


ಉತ್ತರ 
ಸ. ನಂ . 


ದಕ್ಷಿಣ 


ಸ . ನಂ . 


ಸ. ನಂ . 


6 - 20 


|| 


0 - 09 


| 


6 - 11 


| 


9 - 73 


| 


117 / 2 , 


ಅಪ್ಪು 


118 


ಅಪ್ಪ 
ಸಂದ್ರ 


116 


ಸಂದ್ರ 
ಗಡಿ 


11773 


117 |3 


2 - 11 


0 - 01 


| 


2 - 10 


| 


3 - 23 | ಋಷ್ಠಿ 


117 /1 


116 


- 118 


11774 | 


1 - 29 


0 - 01 


| 


1 - 28 


| 


2 - 43 | ಖುಷಿ 


117 /1 | 


117 | 3 | 


| 


118 


118 /1 


1 - 34 


0 - 03 | 1 -31 | 


2 - 18 


| ಖುಷ್ಟಿ | 118/2 


| 


126 


| 


117 


| 


127 


116 / 2 


118 / 2 


| 


2 - 33 . 


0 - 01 


2 - 32 


3 - 42 


| ಖುಷ್ಟಿ | 119 , 112 


117 


1181 


- 127 


ಎನ್.ರಮೆಶ್ ಬಿನ್ ನಾರಾಯಣರೆಡ್ಡಿ, 

ಗುರುಮೂರ್ತಿರೆಡ್ಡಿ 
ಡಾಃ ಚಿಟ್ಟಮ್ಮ .ಕೆ. ಕೋಂ ಶ್ರೀನಿವಾಸಯ್ಯ , ಚಿಕ್ಕ ತಾಯಮ್ಮ ಎನ್.ರಮೇಶ್ 
.ಎನ್ . ಉರುಫ್ ರಾಧ ಕೋಂ ಸಿ. ವೆಂಕಟೇಶ್ 

ಜಿ. ನಾಗರಾಜ್ 
ಜಿ.ನಾಗರಾಜ್ ಬಿನ್ ಗುರುಮೂರ್ತಿರೆಡ್ಡಿ 

ಚಿಕ್ಕತಾಯಮ್ಮ ಉರುಫ್ ರಾಧ 
9 . ಮುನಿರತ್ನಂ ಬಿನ್ ಸಂಜೀವರೆಡ್ಡಿ 0 -26 ಪುಟ್ಟಯ್ಯ ಬಿನ್ | ಮುನಿರತ್ನಂ ಪುಟ್ಟಯ್ಯ 

ಮುನಿಶಾಮಿರೆಡ್ಡಿ 1 - 24 
10 | ಮಂಗಳಮ್ಮ ಕೋಂ ಪುಟ್ಟಯ್ಯ 0 - 22 % 

ಮಂಗಳಮ್ಮ 
ರಂಗಾರೆಡ್ಡಿ ೦ -22 % 

ರಂಗಾರೆಡ್ಡಿ ಮುನಿರತ್ನಂ 
ಮುನಿರತ್ನಂ 0 - 23 
ಎಂ .ಕೃಷ್ಣಪ್ಪ ಬಿನ್ ಯರ್ರಪ್ಪ 

ಎಂ .ಕೃಷ್ಣಪ್ಪ 
ಮುನಿರತ್ನಪ್ಪ - 1 - 00 

ಮುನಿರತ್ನಪ್ಪ ಪದ್ಮಾವತಮ್ಮ 
ಪದ್ಮಾವತಮ್ಮ -0 - 22 

ರಂಗಾರೆಡ್ಡಿ 
ರಂಗಾರೆಡ್ಡಿ - 0 -30 

ಜಯಮ್ಮ 
ಜಯಮ್ಮ - 0- 10 

ವೆಂಕಟಲಕ್ಷ್ಮಮ್ಮ 
ವೆಂಕಟಲಕ್ಷ್ಮಮ್ಮ - 0 - 10 
ಪದ್ಮಾವತಮ್ಮ ಕೋಂ ಲೇಟ್ ಮುನಿಶಾಮಿರೆಡ್ಡಿ 
ರಾಮಪ್ಪ-1 - 09 

ರಾಮಪ್ಪ, ರಂಗಪ್ಪ ಎ.ಕೃಷ್ಣಪ್ಪ 
ರಂಗಪ್ಪ - 1 - 09 

ಎ.ಕೃಷ್ಣಪ್ಪ - 0- 20 
15 ವೆಂಕಟರಮಣಪ್ಪ ಬಿನ್ ಚಿಕ್ಕಸ್ವಾಮಪ್ಪ 

ವೆಂಕಟರಮಣಪ್ಪ 
16 ಮುನಿಯಪ್ಪ ಬಿನ್ ಚಿಕ್ಕಮುನಿಯಪ್ಪ 

ಮುನಿಯಪ್ಪ 
17 ಎಸ್. ನಾರಾಯಣಪ್ಪ ಬಿನ್ ಲೇಟ್ ಬೈರಪ್ಪ 

ಎಸ್. ನಾರಾಯಣಪ್ಪ 


WE & 


120A | 


1 - 25 


| 


0 - 02 
0 - 01 


| 1 - 23 | 2 - 09 | ಖುಷಿ | 120/2 | 126 
| 2 - 38 | 3 - 90 | ಖುಷಿ | 119 | 1200 


118 
118 


| 125 
9 7 , 121 


120/ 2 | 


2 - 39 


| | 


121 /1 


1 - 12 


121/ 2 
| 121 /3 | 


1 - 07 
3- 25 


- 

- 
| 


- 1 - 12 | 1 - 84 | ಖುಷ್ಟಿ | 121/3 | 125 | 120 
- 11- 07 | 1- 67 | ಖುಷಿ | 121/3 [ 123, 124 | 1210 
0- 03 | 3- 22 | 5 - 30 | ಖುಷಿ 99 | 121/1.2 | 120 


| 121 /2 

122 
| 49 


೧೮೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಚೆಕ್ಕುಬಂದಿ 


*)2 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ 


ಭೂಸ್ವಾಧೀನಪಡಿಸಿಕೊಳ್ಳ 
ಬೇಕಾದ ವಿಸ್ತೀರ್ಣ 

ಆಕಾರ 
ಐನ್ ಖರಾಬು ಬಾಕಿ | ತರಹ | ( ರೂ ) . 

ಪೂರ್ವ 
ಎ - ಗು ಎ - ಗು ಎ - ಗು 

ಸ. ನಂ . 


ಪಶ್ಚಿಮ 
ಸ. ನಂ 


ಉತ್ತರ 
ಸ. ನಂ . 


ದಕ್ಷಿಣ 


ಸ. ನಂ . 


122 


1 - 18 


1 - 18 


1 - 18 | ಖುಷಿ 


121 


123 


121 


43 


123 


| 


3 - 14 


0 - 02 


3 - 12 


4 - 03 


127 


124 


ಪ್ರೇಮ ಕೋಂ ಜಯರಾಮ 
ರಾಮಪ್ಪ- 1- 04 
ಎ.ಕೃಷ್ಣಪ್ಪ - 0 - 22 
ರಂಗಪ್ಪ -1 - 04 
ಗಾಯತ್ರಮ್ಮ - 0 - 22 


ರಾಮಪ್ಪ, ಎ.ಕೃಷ್ಣಪ್ಪ 
ರಂಗಪ್ಪ, ಗಾಯತ್ರಮ್ಮ 


20 


ನಾರಾಯಣಮ್ಮ 


177 


1 - 20 


1 - 20 | 


2 - 60 | ಖುಷಿ 


ನಾರಾಯಣಮ್ಮ ಕೋಂ ಕೃಷ್ಣಪ್ಪ 
21 | ರಾಜಣ್ಣ ಬಿನ್ ವೆಂಕಟಪ್ಪ 


ರಾಜಣ್ಣ 


178 


| 


1 - 20 


1 - 20 | 


2 - 60 | | 


ಋಷಿ 


143 | 178 | 169 
ಕರಡು ಬಂಡೆ 165 | 177 
ಹೊಸಹಳ್ಳಿ | 


ಗಡಿ 


22 


ಆರ್. ರಾಜಗೋಪಾಲ 


124 


1 - 10 


123 


| 0 - 01 11- 09 | 1 - 50 | ಖುಷ್ಠಿ | 
- 0 - 01 | 1- 14 | 1 -65 | ಖುಷ್ಟಿ | 


121 
121 


| 
| 


126 
126 


| 125 
| 120 


ಶಿದ್ದಮ್ಮ , ಚಿಕ್ಕಣ್ಣ 


125 


| 


1 - 15 


- 15 


| 


124 


ಆರ್‌.ರಾಜಗೊಪಾಲ ಬಿನ್ ಫವತಿ ಎಂ . ರಾಮಪ್ಪ 
ಶಿದ್ದಮ್ಮ ಕೋಂ ದಾಸಪ್ಪ 
ಚಿಕ್ಕಣ್ಣ ಬಿನ್ ವೆಂಕಟಪ್ಪ 

ಒಟ್ಟು 


43 - 05 . 


0 - 34 


| 


42 - 11 


ಕ್ರಮ 


ಘೋಷ್ಟಾರೆ 

ಸ್ವಾಧೀನಪಡಿಸಿಕೊಳ್ಳಬೇಕಾದ ಜಮೀನಿನ ವಿಸ್ತೀರ್ಣ 
ಒಟ್ಟು ಖರಾಬು 

ಉಳಿಕೆ 
ಎ - ಗು ಎ - ಗು 

ಎ - ಗು 


ಸಂಖ್ಯೆ 


ಗ್ರಾಮ 


ಅಚ್ಚಟ್ನಹಳ್ಳಿ 


43 - 05 


0 - 34 


42 - 11 


ಒಟ್ಟು 


43 - 05 


0 - 34 


42 - 11 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


೧೮೬೫ 


ಭಾಗ – III 
Part – III 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಮೇ ೨೩ , ೨೦೧೪ (ಜೇಷ್ಠ ೨, ಶಕ ವರ್ಷ ೧೯೩೬ ) 
Bangalore, Friday , May 23, 2014 ( Jyeishta 2, Shaka Varsha 1936) 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 


ನಂ . ೩೨೭ 
No. 327 


ವಿಷಯ : 


ಅಧಿಸೂಚನೆ 

ಸಂಖ್ಯೆ: ಗ್ರಾಅಪ 173 ಜಿಪಅ 2014, ಬೆಂಗಳೂರು, ದಿನಾಂಕ: 23 - 05 -2014 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 
22. 05 . 2014ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ. 
1. ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 341 ಜಿಪಅ 2012 ದಿನಾಂಕ: 07.09.2013 ಮತ್ತು ಗ್ರಾಅಪ 310 ಜಿಪಅ 2013 ದಿನಾಂಕ: 07.10.2013 . 
2 . ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಗ್ರಾಅಪ 425 ಜಿಪಅ 2013 (1) ದಿನಾಂಕ 01 - 04 - 2014 , 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಪಿಡಬ್ಲ್ಯೂಡಿ180 ಎಸ್ಎಜಿ 2008 ದಿನಾಂಕ: 23.03. 2009 . 
4 . ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲೋಇ 98 ಸೇಸಕಿ 2008 ದಿನಾಂಕ: 15. 11. 2010 . 


ಉಲ್ಲೇಖ: 


ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ಉಲ್ಲೇಖದ ಕ್ರಮ ಸಂಖ್ಯೆ (1) ರ ಆದೇಶಗಳಲ್ಲಿ ವಿಲೀನಗೊಂಡ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ಗಳ ಸೇವಾ ಜೇಷ್ಠತೆಯನ್ನು ನಿಗದಿಪಡಿಸಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿ, ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಿಂದ ಬಾಧಿತರಾಗುವ ಅಧಿಕಾರಿಗಳು ತಮ್ಮ ಆಕ್ಷೇಪಣೆ / ಸಲಹೆ ಏನಾದರೂ ಇದ್ದಲ್ಲಿ ಉಲ್ಲೇಖ 
( 2) ರ ಅಧಿಸೂಚನೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 15 ದಿನಗಳ ಒಳಗಾಗಿ ಅಂತಹ ಆಕ್ಷೇಪಣೆ / ಸಲಹೆಗಳನ್ನು ಸಲ್ಲಿಸಲು ಸೂಚಿಸಲಾಗಿತ್ತು . 

ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಸಂಬಂಧವಾಗಿ ನಿಗದಿತ ಅವಧಿಯಲ್ಲಿ ಸ್ವೀಕೃತವಾಗಿರುವ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪರಿಗಣಿಸಲಾಗಿದ್ದು, ಈ ಅಧಿಸೂಚನೆಯ ಜೊತೆ ಲಗತ್ತಿಸಿರುವ ವಿವರಣಾ ಪಟ್ಟಿಯಲ್ಲಿ ಅವುಗಳನ್ನು 
ನಮೂದಿಸಿದೆ. 


, 


ಈ ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ದಿನಾಂಕ: 22 - 05 - 2014ರಲ್ಲಿದ್ದಂತೆ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಂತೆ ಈ 
ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಕಟಿಸಲಾಗಿದೆ: 


1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಸಹಾಯಕ ಇಂಜಿನಿಯರ್ ವೃಂದಗಳಲ್ಲಿ ಲೋಕೋಪಯೋಗಿ ಇಲಾಖೆಯು ಕ್ರಮವಾಗಿ ಉಲ್ಲೇಖಿತ (3) ಮತ್ತು ( 4) ರ 

ಅಧಿಸೂಚನೆಗಳಲ್ಲಿ ಪ್ರಕಟಿಸಿರುವ ಅಂತಿಮ ಜೇಷ್ಠತಾ ಪಟ್ಟಿಗಳಲ್ಲಿ ನಿಗದಿಪಡಿಸಿರುವ ಅಂತರ್ ಜೇಷ್ಠತೆ (inter -se Seniority ) ಯನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವಿಲೀನಗೊಂಡಿರುವ ಹತ್ತು ಅಧಿಕಾರಿಗಳ ಪೈಕಿ ಮೂವರು 
ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 32ರ ಅಡಿಯಲ್ಲಿ ಕಾರ್ಯಪಾಲಕ 
ಇಂಜಿನಿಯರ್‌ ವೃಂದದಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಇರಿಸಲಾಗಿದೆ. ಸದರಿ ಸ್ವತಂತ್ರ ಪ್ರಭಾರವು ಲೋಕೋಪಯೋಗಿ ಇಲಾಖೆಯಲ್ಲಿ ಮಾಡಿಕೊಂಡಿರುವ ಕಾರ್ಯವ್ಯವಸ್ಥೆಯಾಗಿರುವ 


೧೮೬೬ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 
ಕಾರಣ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ಸದರಿ ಅಧಿಕಾರಿಗಳ ಜೇಷ್ಠತೆಯನ್ನು ನಿಗದಿಪಡಿಸಲು 
ಮಾತ್ರ ಪರಿಗಣಿಸಲಾಗಿದೆ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ಇನ್ನು ಮುಂದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ವಿಲೀನಗೊಳ್ಳುವವರ ಜೇಷ್ಠತೆಯನ್ನು 
ಅವರ ಮಾತೃ ಇಲಾಖೆಯಲ್ಲಿನ ಅಂತರ್ ಜೇಷ್ಠತೆ (inter-Se Seniority ) ಯನ್ನು ಆಧರಿಸಿ ಕಾಪಾಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


ವಿವರಣಾ ಪಟ್ಟಿ 


ಕ, ಸಂ . 


( 1 ) 


ಸಿಸಿ,ಸಿ) 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗಳಾದ: 
1. ಶ್ರೀ ಥಮದ ಪಿ . ಎಂ ., 
2 . ಶ್ರೀ ಮಾದೇಗೌಡ, 
3. ಶ್ರೀ ಕೆ.ಎಸ್ . ವೆಂಕಟೇಶ್, 
4 , ಶ್ರೀ ಜಿ.ಎಸ್.ಗೋಪಿನಾಥ್ , 
5. ಶ್ರೀ ವೈ .ಎನ್. ಜಗದೀಶ್, 
6. ಶ್ರೀ ಬಿ. ವಿ.ವಿಜಯಲಕ್ಷ್ಮೀ 

ಶ್ರೀ ಡಿ.ಎಸ್. ಚಂದ್ರಿಕಾ, 
8. ಶ್ರೀ ಗೋಪಾಲರಾವ್ , 
9. ಶ್ರೀ ಎಸ್ . ನಿರಂಜನ, 
10. ಶ್ರೀ ವಿಶ್ವನಾಥಶೆಟ್ಟಿ, 

ಶ್ರೀ ಎಂ .ಸಿ. ಪ್ರಭುಶರಣ್ , 
12 . ಶ್ರೀ ವಿ. ಜೆ.ಪದ್ಮಪ್ರಸಾದ್, 
13. ಶ್ರೀ ಬೋವಿಜೋಸ್, 
14 . ಶ್ರೀ ಸಿ. ಐ. ಮಹಾಂತಶೆಟ್ಟರ್‌, 

ಶ್ರೀ ಕೆ. ನಾಗರಾಜು, 
16. ಶ್ರೀ ವಿ. ಸು. ಹೊಳ್ಳ, 
17. ಶ್ರೀ ಕೆ. ಸೈಯದ್ ಆಸಿಫ್ ಅಲಿ , 
18 . ಶ್ರೀ ಕೃಷ್ಣಕುಮಾರ್ ಹೆಚ್ . ಸಿ. 


ಆಕ್ಷೇಪಣೆಯ ಸ್ವರೂಪ 

ಆಕ್ಷೇಪಣೆಯನ್ನು ಪರಿಗಣಿಸುವುದಕ್ಕೆ / ತಿರಸ್ಕರಿಸುವುದಕ್ಕೆ ಕಾರಣಗಳು 
2008ನೇ ಸಾಲಿನಲ್ಲಿ ಗ್ರಾ . ಅ. ಪಂ .ರಾಜ್ ಇಲಾಖೆಗೆ ಸೇವಾ ವಿಲೀನ ಹೊಂದಲು | ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ( ವೃಂದ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಿಂದ ಇಚ್ಚಾ ಪತ್ರ ಸಲ್ಲಿಸಲು | ಮತ್ತು ನೇಮಕಾತಿ) ನಿಯಮಗಳು, 2008ನ್ನು ದಿನಾಂಕ 
ಕರೆಯಲಾಗಿದ್ದ ಅಧಿಸೂಚನೆ ವಿವರಗಳು ತಲುಪಿರುವುದಿಲ್ಲ. ಆದರೆ, 2013ನೇ | 24 - 05 - 2008ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ , 3 ತಿಂಗಳ ಕಾಲಾವಕಾಶ 
ಸಾಲಿನಲ್ಲಿ ಮು . ಇಂ ., ಸಂಕದ, ಬೆಂಗಳೂರು ರವರು ಲೋಕೋಪಯೋಗಿ | ನೀಡಿ, ಈ ಇಲಾಖೆಯಲ್ಲಿ ವಿಲೀನಾತಿಗೊಳ್ಳಲು ಇಚ್ಛೆಯುಳ್ಳ 
ಜಲಸಂಪನ್ಮೂಲ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿಕಾರಿ / ನೌಕರರು ಇಚ್ಛಾಪತ್ರ ಸಲ್ಲಿಸಬಹುದೆಂದು ತಿಳಿಸಲಾಗಿತ್ತು. 
ಇಲಾಖೆಗಳನ್ನು ಬೇರ್ಪಡಿಸುವ ಸಂಬಂಧ ಇಚ್ಚಾ ಪತ್ರವನ್ನು ಸಲ್ಲಿಸುವಂತೆ ಅದರನ್ವಯ ವಿವಿಧ ವೃಂದಗಳ 51 ಇಂಜಿನಿಯರ್‌ಗಳು ಹಾಗೂ 
ಮಾಧ್ಯಮಗಳ ಮೂಲಕ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಸೂಚಿಸಿದ್ದರ ತಾಂತ್ರಿಕೇತರ ವೃಂದಗಳಲ್ಲಿ 35 ಸಿಬ್ಬಂದಿಗಳು ಒಟ್ಟು 86 ಅಧಿಕಾರಿ ಮತ್ತು 
ಹಿನ್ನೆಲೆಯಲ್ಲಿ ಇಚ್ಛಾಪತ್ರವನ್ನು ಸಲ್ಲಿಸಲಾಗಿದೆ. ಆದ್ದರಿಂದ, ತಮ್ಮ ಇಚ್ಛಾಪತ್ರವನ್ನು ನೌಕರರು ಇಚ್ಚಾ ಪತ್ರಗಳನ್ನು ಸಲ್ಲಿಸಿದ್ದರು. ಹಾಗಾಗಿ ಇಚ್ಚಾ ಪತ್ರಗಳನ್ನು 
ಲೋಕೋಪಯೋಗಿ ಇಲಾಖೆಯಿಂದ ತರಿಸಿಕೊಂಡ ನಂತರವಷ್ಟೇ ಸೇವಾ ಜೇಷ್ಟತಾ | ಸಲ್ಲಿಸಲು ತಮಗೆ ಮಾಹಿತಿಯೂ ಲಭ್ಯವಾಗಲಿಲ್ಲವೆಂಬ ಆಕ್ಷೇಪಣೆಯನ್ನು 
ಪಟ್ಟಿ ಪ್ರಕಟಿಸುವಂತೆ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ | ತಳ್ಳಿಹಾಕಿದೆ. 
ಇಲಾಖೆಯ ಸೇವೆಯಲ್ಲಿ ವಿಲೀನ ಗೊಂಡ 41 ವಿವಿಧ ವೃಂದದ ಇಂಜಿನಿಯರ್‌ಗಳ ಅಲ್ಲದೆ , ಹಾಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ 
ತಾತ್ಕಾಲಿಕ ಪಟ್ಟಿ ಪ್ರಕಟಿಸಿ ಬಡ್ತಿ ನೀಡಿದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಲ್ಲಾ | ವಿಲೀನಗೊಂಡಿರುವ ಅಧಿಕಾರಿಗಳನ್ನು ಹೊರತುಪಡಿಸಿ ಲೋಕೋಪಯೋಗಿ 
ವೃಂದದ ಇಂಜಿನಿಯರ್‌ಗಳಿಗೆ ಮುಂಬಡ್ತಿ ಇಲ್ಲದೆ ನಿವೃತ್ತಿ | ಇಲಾಖೆಯು ಬೇರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ 
ಹೊಂದಿದಂತಾಗುತ್ತಿರುವುದರಿಂದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು | ಅಧಿಕಾರಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ರದ್ದುಪಡಿಸುವಂತೆ ಕೋರಿರುತ್ತಾರೆ. 

ಇಲಾಖೆಯಲ್ಲಿ ವಿಲೀನಗೊಳಿಸಲು ಸಹಮತಿಯನ್ನು ನೀಡಿದಲ್ಲಿ ಅವರುಗಳ 
ಸೇವಾ ಅಂತರ ಜೇಷ್ಟತೆಯನ್ನು ಕಾಪಾಡಲಾಗುವುದೆಂಬ ಷರತ್ತನ್ನು 
ಅಧಿಸೂಚನೆಯಲ್ಲಿ ವಿಧಿಸಲಾಗಿರುವುದರಿಂದ ಹಾಲಿ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ ವೃಂದಕ್ಕೆ ಸಂಬಂಧಿಸಿದಂತೆ ಪ್ರಕಟಿಸಿರುವ 
ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು ರದ್ದುಪಡಿಸಲು ಯಾವುದೇ ಸಕಾರಣಗಳು 
ಇರುವುದಿಲ್ಲ. ಆದ್ದರಿಂದ, ಆಕ್ಷೇಪಣೆಯನ್ನು ತಳ್ಳಿಹಾಕಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೬೭ 


ವಿಶೇಷ ರಾಜ್ಯ ಪತ್ರಿಕೆ 

19 . ಶ್ರೀ ಡಿ.ಮೋಹನ್ , 
20. ಶ್ರೀ ರಮ್ಯ ವಿ. 
21. ಶ್ರೀ ಕೆ. ಸಿ.ವಿಜಯಕುಮಾರಿ, 

ಶ್ರೀ ದ್ವಾರಕನಾಥ್ ಎಸ್. 
23. ಶ್ರೀ ಡಿ. ಶ್ರೀನಿವಾಸ್, 
24 . ಶ್ರೀ ರುದ್ರಮೂರ್ತಿ , 
25. ಶ್ರೀ ಎಸ್.ಆರ್. ಶಿವಶಂಕರ 
26. ಶ್ರೀ ಪಿ .ಎಸ್ . ಜಯರಾಜು , 

ಶ್ರೀ ಕೆ.ಆರ್. ಜನಾರ್ಧನ, 

ಶ್ರೀ ಎಸ್ . ಸುರೇಂದ್ರ 
29. ಶ್ರೀ ಹೆಚ್. ಬಿ .ಪ್ರೇಮನಾಥ, 
30 . ಶ್ರೀ ಜಿ. ಎಸ್ . ಮಧುರಾನಾಥ, 

ಶ್ರೀ ಎ.ಎಸ್. ಸೋಮಶೇಖರ್, 
32 . ಶ್ರೀ ಎನ್. ಜಿ. ಅರಸ್, 
33. ಶ್ರೀಮತಿ ವಿಜಯಾ ಹೆಚ್ . ಎಂ ., 
34. ಶ್ರೀ ತ್ರಿಪುರೇಶ್ವರ , 
35 . ಶ್ರೀ ಶಿವಮೂರ್ತಿ ಹನಾಳಿ, 
36. ಶ್ರೀ ಶ್ರೀನಿವಾಸ, 

ಶ್ರೀ ಹೆಚ್.ಎಸ್. ಭೈರೇಗೌಡ, 
38. ಶ್ರೀ ಕೆ . ವಿ . ಅನಂತು, 

ಶ್ರೀ ಜಿ.ಎಸ್. ಸಿದ್ದಲಿಂಗಕುಮಾರ್, 
40. ಶ್ರೀ ಹೆಚ್ . ಯರೇಗೌಡ, 
41 . ಶ್ರೀ ಬಿ. ಎಂ . ವೆಂಕಟೇಶ, 

ಶ್ರೀ ಬಿ .ಎಸ್ . ನಾಗಮೋಹನ್, 
43. ಶ್ರೀ ಶ್ರೀಪತಿ ಎನ್. ಜಿ . 

ಶ್ರೀ ಎಸ್. ಎಸ್ . ರಮೇಶ್‌ಬಾಬು, 
45 . ಶ್ರೀ ಶಾಂತಕುಮಾರ್ ಎಂ ., 
46. ಶ್ರೀ ಹೆಚ್.ಶ್ರೀನಿವಾಸಯ್ಯ , 
47. ಶ್ರೀ ಎನ್.ದೇವಾನಂದ, 


೧೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


48 . ಶ್ರೀ ಶಶಿಧರ್ ಎಸ್.ಹೆಚ್. 
49 . ಶ್ರೀ ಕೆ. ಎ . ಪ್ರಭಾಕರ, 
50 . ಶ್ರೀ ಕೆ.ಸಿ.ಚಿದಂಬರೇಶ್, 
51. ಶ್ರೀ ಎಂ . ಜಿ. ವಿಜಯಕುಮಾರ, 

ಶ್ರೀ ಶ್ರೀಕಾಂತ ಸಿದ್ದಪ್ಪಾ ಚೌಕಾ, 
53. ಶ್ರೀ ಆರ್. ರವಿಶಂಕರ, 
54. ಶ್ರೀ ಅಬ್ಬಾಸ್ ರೆಹಮಾನ್ , 
55. ಶ್ರೀ ಪಿ.ಎಸ್. ರವಿ , 
56. ಶ್ರೀ ಎಂ . ಸಿ.ಉಮಾನಾಥ, 

ಶ್ರೀ ಗೋಪಾಲಕೃಷ್ಣ, ಕೆ. ವಿ. 

ಶ್ರೀ ಪ್ರಾಣೇಶ ಕುಮಾರ್ , 
59 . ಶ್ರೀ ಎ .ಎನ್. ದಯಾನಂದ, 

ಶ್ರೀ ಶಿವರುದ್ರಪ್ಪ, 

ಶ್ರೀ ಕಾಳೇಗೌಡ ಎ. ಸಿ., 
62. ಶ್ರೀಮತಿ ಆಶಾಜ್ಯೋತಿ, 
63 . ಶ್ರೀ ಎ. ಎಸ್ . ಮಹೇಶ, 

ಶ್ರೀ ವಿ.ಎನ್.ಕೃಷ್ಣಮೂರ್ತಿ , 
65 . ಶ್ರೀ ಆರ್. ಹೆಚ್ . ಅನಂತ, 
66. ಶ್ರೀ ಎಸ್. ಪಿ.ಮಹೇಶ, 
67 . ಶ್ರೀ ಗೋಪಾಲಪ್ಪ , 
68. ಶ್ರೀ ಕೆ. ವಿ .ರವಿಶಂಕರ್, 

ಶ್ರೀ ಯು .ಕೃಷ್ಣಮೂರ್ತಿ , 
70 . ಶ್ರೀ ಚಂದಾಪುರ ವಿಜಯಕುಮಾರ ಭೀಮಪ್ಪ, 

ಶ್ರೀ ಎ . ಎಂ .ಶಿವಶಂಕರ, 
12. ಶ್ರೀ ಡಿ. ಜಿ. ನರಸಿಂಹರೆಡ್ಡಿ , 
73 . ಶ್ರೀ ಕೆ.ಎನ್. ಬಿದರಿ, 
74. ಶ್ರೀಮತಿ ಪಿ .ಆರ್. ತಾರಾ, 
75 . ಶ್ರೀ ಆರ್. ಆನಂದಪ್ಪ, 
76. ಶ್ರೀ ಬಿ. ಪಿ . ಹರ್ಷೇಂದ್ರ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 


೧೮೬೯ 


( 2 ) 


ಶ್ರೀ ಆರ್. ವಿ.ದೇಶಪಾಂಡೆ, 
ಕಾರ್ಯಪಾಲಕ ಇಂಜಿನಿಯರ್ 


ದಿನಾಂಕ 7 - 10 - 2013ರ ಆದೇಶದಲ್ಲಿ ಗ್ರಾ . ಅ. ಪಂ .ರಾಜ್ ಇಲಾಖೆಯ ಸದರಿ ಅಧಿಕಾರಿಯವರು ದಿನಾಂಕ 06 - 05 - 2014 ರಂದು ಗ್ರಾ . ಅ. ಪಂ . 
ಸೇವೆಯಲ್ಲಿ ವಿಲೀನಗೊಂಡಿದ್ದು, ಕಾರಣಾಂತರಗಳಿಂದ ವರದಿ ಮಾಡಿಕೊಳ್ಳಲು | ರಾಜ್ ಇಲಾಖೆಯಲ್ಲಿ ಹಾಜರಾಗಿ ವರದಿ ಮಾಡಿಕೊಂಡಿರುತ್ತಾರೆ. 
ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ ಲೋಕಸಭಾ ಚುನಾವಣೆಗಳು ಮುಗಿದ ನಂತರ 
ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. 
2) ತಮ್ಮ ಹೆಸರನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ / ಕಾರ್ಯಪಾಲಕ ಸದರಿ ಅಧಿಕಾರಿಯವರ ಹೆಸರನ್ನು ಪ್ರಸಕ್ತ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ ಜೇಷ್ಟತಾ ಪಟ್ಟಿಯಲ್ಲಿ ಅಳವಡಿಸುವಂತೆ ಕೋರಿರುತ್ತಾರೆ. ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ (2)ರಲ್ಲಿ 

ಸೇರ್ಪಡೆ ಮಾಡಲಾಗಿದೆ. ಇವರು ಮೂಲತ: ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ ವೃಂದದಲ್ಲಿ ವಿಲೀನಗೊಂಡಿರುತ್ತಾರೆ . ವಿಲೀನಗೊಂಡ ನಂತರ 
ಇವರಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆ. ಸಿ.ಎಸ್‌.ಆರ್‌. ನಿಯಮ 
32ರಡಿ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಯ ಸ್ವತಂತ್ರ 
ಪ್ರಭಾರದಲ್ಲಿರಿಸಲು ಕ್ರಮವಹಿಸಿದ್ದು, ಸದರಿ ಕ್ರಮವು ನಿಯಮಾನುಸಾರ 
ಇರುವುದಿಲ್ಲ. ಆದ್ದರಿಂದ, ಇವರ ಜೇಷ್ಟತೆಯನ್ನು ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲೇ ನಿಗದಿಪಡಿಸಲಾಗಿದೆ. 

ಆದ್ದರಿಂದ, ಇವರ ಸಲಹೆಯನ್ನು ತಿರಸ್ಕರಿಸಿದೆ. 
1) ಜುಲೈ 1979ರಲ್ಲಿ ಸಹಾಯಕ ಇಂಜಿನಿಯರ್‌ರಾಗಿ ಸೇವೆಗೆ ಸೇರಿದ್ದು, | ಸದರಿ ಅಧಿಕಾರಿಯವರನ್ನು ದಿನಾಂಕ 7 - 9 - 2013ರಂದು ಹೊರಡಿಸಿದ 
23 ವರ್ಷಗಳ ನಂತರ ದಿನಾಂಕ 2- 5 - 2002ರಂದು ಸ. ಕಾ . ಇಂ . ಹುದ್ದೆಗೆ || ಆದೇಶದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ 
ಪದೋನ್ನತಿ ಹೊಂದಿರುತ್ತೇನೆ. ಆದರೆ, 1980 , 1981, 1984 ಮತ್ತು 1987ರಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಸೇವೆಯಲ್ಲಿ 
ಸೇವೆಗೆ ಸೇರಿದಂತಹ ಎಸ್. ಸಿ. ಮತ್ತು ಎಸ್. ಟಿ. ಹಾಗೂ 3ಬಿ ನಲ್ಲಿ ವಿಲೀನಗೊಳಿಸಲಾಗಿದೆ. ಇವರು ಪ್ರಸ್ತಾಪಿಸಿರುವ ವಿಷಯಗಳು ಕಾಲಕಾಲಕ್ಕೆ 
ನೇಮಕಗೊಂಡ ಸಹಾಯಕ ಇಂಜಿನಿಯರ್‌ಗಳು ತಮಗಿಂತಲೂ ಮುಂಚೆಯೇ ಇವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಯಲ್ಲಿ 
ಸ.ಕಾ . ಇಂ ., ಕಾ . ಇಂ . | ಅ. ಇಂ . ಮತ್ತು ಮುಖ್ಯ ಇಂಜಿನಿಯರ್ ಹುದ್ದೆಗೆ ಬಡ್ತಿ | ಪದೋನ್ನತಿ ನೀಡಿರುವ ಕುರಿತು ಉಂಟಾದ ಬೆಳವಣಿಗೆಗಳ ಬಗ್ಗೆ ಇರುತ್ತವೆ. 
ಪಡೆದಿರುತ್ತಾರೆ. ಇದು ಸಾಮಾಜಿಕ ನ್ಯಾಯದ ಅಸಮತೋಲನವಾಗಿ ಸರ್ವೋಚ್ಛ ಇವರ ಸೇವೆಯನ್ನು ಲೋಕೋಪಯೋಗಿ ಇಲಾಖೆಯು ನೀಡಿದ 
ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ಮುಂದುವರೆದಿರುತ್ತದೆ. 

ಸಹಮತಿಯನ್ನು ಪರಿಗಣಿಸಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
ವೃಂದದಲ್ಲಿ ವಿಲೀನ ಗೊಳಿಸಲಾಗಿದೆ. 


( 3) | ಶ್ರೀ ಕೆ. ಎಂ . ನಾಗರಾಜು , 

ಕಾರ್ಯಪಾಲಕ ಇಂಜಿನಿಯರ್ 


2 ) ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ವೃಂದ 
ಮತ್ತು ನೇಮಕಾತಿ ನಿಯಮಗಳನ್ನು 2008 ರಲ್ಲಿ ಪ್ರಕಟಿಸಲಾಗಿದ್ದು , ಆ 
ಸಂದರ್ಭದಲ್ಲಿ ಇಚ್ಚಾ ಪತ್ರವನ್ನು ಸಲ್ಲಿಸಿದ್ದರೂ ಸಹ ಸಂಬಂಧಿಸಿದ 


2008ರಲ್ಲಿ ಇಚ್ಚಾ ಪತ್ರಗಳನ್ನು ಸಲ್ಲಿಸಿದ ನಂತರ ಸಂಬಂಧಪಟ್ಟ 
ಅಧಿಕಾರಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ ಲೋಕೋಪಯೋಗಿ ಇಲಾಖೆಗೆ 
ದಿನಾಂಕ 18 - 09 - 2008 ಮತ್ತು 6 -12 - 2008ರಂದು ಕಳುಹಿಸಿ 


೧೮೭೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಇಲಾಖೆಯಿಂದ ಯಾವುದೇ ಕ್ರಮ ಕೈಗೊಳ್ಳದೆ, ಕಾಲಾಹರಣ ಮಾಡಿರುತ್ತದೆ. ಸಹಮತಿಯನ್ನು ಕೋರಲಾಗಿತ್ತು. ಸದರಿ ಕೋರಿಕೆಯನ್ನು ಪರಿಗಣಿಸಿ 
ಅಲ್ಲದೆ, ಡಿ.ಆರ್. ಡಿ.ಎಸ್. ಮತ್ತು ತಾಲ್ಲೂಕು ಪಂಚಾಯತಿಗಳಲ್ಲಿ ದಿನಗೂಲಿ | ಲೋಕೋಪಯೋಗಿ ಇಲಾಖೆಯು ದಿನಾಂಕ 8-1-2013 ಹಾಗೂ 8- 8 
ಆಧಾರದ ಮೇಲೆ ನೇಮಕಗೊಂಡ ಸಹಾಯಕ ಇಂಜಿನಿಯರ್‌ಗಳಿಗೆ ಸಹಾಯಕ 2013ರಲ್ಲಿ ಸಹಮತಿ ನೀಡಿದ್ದು, ಅದರಂತೆ ವಿಲೀನಗೊಳಿಸಿ ಆದೇಶಿಸಲಾಗಿದೆ. 
ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಬಡ್ತಿ ನೀಡಿ ನಂತರ ಕಾರ್ಯಪಾಲಕ | ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 
ಇಂಜಿನಿಯರ್ ಹುದ್ದೆಗೆ ಬಡ್ತಿ ನೀಡಲು ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗಿತ್ತು. | ವತಿಯಿಂದ ಯಾವುದೇ ವಿಳಂಬವಾಗಿರುವುದಿಲ್ಲ. 
ಈ ಸಂಬಂಧ ತಾವು ಕೆ. ಎ . ಟಿ. ಯಲ್ಲಿ ಅರ್ಜಿ ಸಂಖ್ಯೆ 3544 - 3546/2012ನ್ನು | ಜಿಲ್ಲಾ ಪಂಚಾಯತ್ ಸೇವೆಗೆ ಸೇರಿದ ಸಹಾಯಕ ಕಾರ್ಯಪಾಲಕ 
ಸಲ್ಲಿಸಿದ್ದು , ಮಾನ್ಯ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ 7 -12 - 2012 

ಇಂಜಿನಿಯರ್‌ಗಳಿಗೆ ಕಾರ್ಯಪಾಲಕ ಇಂಜಿನಿಯರ್‌ ವೃಂದಕ್ಕೆ 
ರಂದು ಮಧ್ಯಂತರ ತಡೆಯಾಜ್ಞೆ ನೀಡಿರುತ್ತದೆ. 

ಪದೋನ್ನತಿ ನೀಡುವ ಬಗ್ಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಪರಿಶೀಲನೆಯಲ್ಲಿರುತ್ತದೆ. 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಸಹಮತಿ 
3) ಲೋಕೋಪಯೋಗಿ ಇಲಾಖೆಯು ತಮಗೆ ದಿನಾಂಕ 31 -10 - 2012 | ಕೋರಿ ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆದ ಸಂದರ್ಭದಲ್ಲಿ 
ರಂದು ಸ. ಕಾ . ಇಂ . ಹುದ್ದೆಯಿಂದ ಕ. ನಾ . ಸೇ . ನಿಯಮಾವಳಿಗಳ ನಿಯಮ ಲೋಕೋಪಯೋಗಿ ಇಲಾಖೆಯು ತನ್ನ ವಿವೇಚನೆಯ ಅನುಸಾರ 
32ರಡಿ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ 

ಸಹಮತಿಯನ್ನು ನೀಡಿರುತ್ತದೆ. ಆ ಸಂದರ್ಭದಲ್ಲಿ ಇವರಿಗೆ ಮಾತೃ 
ಗ್ರಾ . ಅ. ಪಂ .ರಾಜ್ ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ ಪಂಚಾಯತ್ ಇಲಾಖೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ನಿಯಮ 32ರಡಿ 
ರಾಜ್ ಇಂಜಿನಿಯರಿಂಗ್ ವಿಭಾಗ, ಚನ್ನರಾಯಪಟ್ಟಣದಲ್ಲಿ | ಸ್ವತಂತ್ರ ಪ್ರಭಾರದಲ್ಲಿಟ್ಟಿದ್ದು, ಸದರಿ ಕ್ರಮವು ಆ ಇಲಾಖೆಯಲ್ಲಿನ ಖಾಲಿ 
ಕಾರ್ಯನಿರ್ವಹಿಸುತ್ತಿದ್ದೇನೆ. ದಿನಾಂಕ 1 - 4 - 2014 ರಂದು ಗ್ರಾ . ಅ. ಪಂ .ರಾಜ್ | ಹುದ್ದೆಗಳನ್ನು ಆಧರಿಸಿ ಮಾಡುವ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿರುತ್ತದೆ. 
ಇಲಾಖೆಯಿಂದ ಹೊರಡಿಸಿರುವ ಸ. ಕಾ . ಇಂ . ವೃಂದದ ತಾತ್ಕಾಲಿಕ ಜೇಷ್ಠತಾ | ಆದ್ದರಿಂದ, ಇವರ ಹೆಸರನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಪ್ರಕಟಿಸಿದೆ. ಆದರೆ, ತಮಗಿಂತಲೂ ಕಿರಿಯ | ವೃಂದದ ಜೇಷ್ಟತೆಯಲ್ಲಿ ಪರಿಗಣಿಸಿ ನಿಗದಿಪಡಿಸಲಾಗಿದೆ. ಅಂತಿಮ ಜೇಷ್ಟತಾ 
ಅಧಿಕಾರಿಗಳು ಈಗಾಗಲೇ ಕಾ . ಇಂ ., ಅ. ಇಂ . ಹಾಗೂ ಮುಖ್ಯ ಇಂಜಿನಿಯರ್‌ | ಪಟ್ಟಿಯನ್ನು ಹೊರಡಿಸಿದ ನಂತರ ಇವರಿಗೆ ಕಾರ್ಯಪಾಲಕ ಇಂಜಿನಿಯರ್ 
ಆಗಿರುವುದರಿಂದ ತಮಗೆ ಸಾಮಾಜಿಕ ನ್ಯಾಯದ ಅಸಮತೋಲನವಾಗಿದ್ದು | ವೃಂದಕ್ಕೆ ಪದೋನ್ನತಿ ನೀಡುವ ಬಗ್ಗೆ ಪರಿಗಣಿಸಲು ಅವಕಾಶವಿರುತ್ತದೆ. 
ನ್ಯಾಯ ಸಿಕ್ಕಿರುವುದಿಲ್ಲ. ಆದಕಾರಣ, ಕಾ . ಇಂ ., ಅ . ಇಂ . ಹಾಗೂ ಮು . ಇಂ . ಆದರೆ, ಇವರು ಕೋರಿರುವಂತೆ 2008ರಿಂದಲೇ ಜೇಷ್ಟತೆಯನ್ನು ಪರಿಗಣಿಸಿ 
ಹುದ್ದೆಯಲ್ಲಿ ಜೇಷ್ಟತೆಯನ್ನು ನಿಗದಿಪಡಿಸಿ ಬಡ್ತಿ ನೀಡುವಂತೆ ಕೋರಿರುತ್ತಾರೆ. ಮುಂದಿನ ಹುದ್ದೆಗಳಿಗೆ ಮುಂಬಡ್ತಿ ನೀಡಲು ನಿಯಮಗಳಲ್ಲಿ 

ಅವಕಾಶವಿರುವುದಿಲ್ಲ. ಆದ್ದರಿಂದ, ಆಕ್ಷೇಪಣೆಯನ್ನು ತಳ್ಳಿಹಾಕಿದೆ 
1) 2008ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ( ವೃಂದ 
ಸೇವಾ ವಿಲೀನಗೊಳ್ಳಲು ಇಚ್ಚಿಸಿರುವ ಇಂಜಿನಿಯರ್‌ಗಳಿಂದ ಇಚ್ಚಾ ಪತ್ರ | ಮತ್ತು ನೇಮಕಾತಿ) ನಿಯಮಗಳು , 2008ನ್ನು ದಿನಾಂಕ 24 - 05 
ಆಹ್ವಾನಿಸಿದ್ದು, ಮಾಹಿತಿ ಕೊರತೆಯಿಂದ ಇಚ್ಛಾಪತ್ರಗಳನ್ನು ಸಲ್ಲಿಸಲಾಗಿರಲಿಲ್ಲ. 2008ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, 3 ತಿಂಗಳ ಕಾಲಾವಕಾಶ ನೀಡಿ, ಈ 
ಇಚ್ಚಾ ಪತ್ರ ಸಲ್ಲಿಸಲು ಮಾಹಿತಿ ಸಿಗಲಿಲ್ಲವೆಂದು ಸಂಘದ ಸದಸ್ಯರು ಸಲ್ಲಿಸಿದ | ಇಲಾಖೆಯಲ್ಲಿ ವಿಲೀನಾತಿಗೊಳ್ಳಲು ಇಚ್ಚೆಯುಳ್ಳ ಅಧಿಕಾರಿ/ ನೌಕರರು 
ದೂರುಗಳು ಸಂಘಕ್ಕೆ ಬಂದ ಹಿನ್ನೆಲೆಯಲ್ಲಿ ಸೇವಾ ವಿಲೀನಾತಿ ಹೊಂದಲು ಇಚ್ಛಾಪತ್ರ ಸಲ್ಲಿಸಬಹುದೆಂದು ತಿಳಿಸಲಾಗಿತ್ತು. ಅದರನ್ವಯ ವಿವಿಧ ವೃಂದಗಳ 
ಎಲ್ಲರಿಗೂ ಸಮಾನ ಅವಕಾಶ ನೀಡಿ ವ್ಯಾಪಕ ಪ್ರಚಾರ ಮಾಡಿ, ಹೊಸದಾಗಿ | 51 ಇಂಜಿನಿಯರ್‌ಗಳು ಹಾಗೂ ತಾಂತ್ರಿಕೇತರ ವೃಂದಗಳಲ್ಲಿ 35 
ಇಜ್ಞಾ ಪತ್ರ ಆಹ್ವಾನಿಸುವಂತೆ ಸಂಘವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ | ಸಿಬ್ಬಂದಿಗಳು ಒಟ್ಟು 86 ಅಧಿಕಾರಿ / ನೌಕರರು ಇಚ್ಛಾ ಪತ್ರಗಳನ್ನು 
ಹಿನ್ನೆಲೆಯಲ್ಲಿ ಮುಖ್ಯ ಇಂಜಿನಿಯರ್, ಸಂಕದ, ಬೆಂಗಳೂರು ಇವರು | ಸಲ್ಲಿಸಿದ್ದರು. ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 


ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ , ಕರ್ನಾಟಕ 
ಇಂಜಿನಿಯರ್‌ಗಳ ಸಂಘ, ಬೆಂಗಳೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೭೧ 


ಹೊಸದಾಗಿ ಮೂರು ಇಲಾಖೆಗಳಲ್ಲಿ ಅಂದರೆ, ಲೋಕೋಪಯೋಗಿ ಇಲಾಖೆ, ಸ್ವೀಕೃತವಾದಂತಹ ಎಲ್ಲಾ ಅರ್ಜಿಗಳನ್ನು ಲೋಕೋಪಯೋಗಿ ಇಲಾಖೆಗೆ 
ಜಲಸಂಪನ್ಮೂಲ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಹಮತಿಗಾಗಿ ಕಳುಹಿಸಿದ ನಂತರ ಸದರಿ ಇಲಾಖೆಯು ತನ್ನ ವಿವೇಚನೆಯ 
ರಾಜ್ ಇಲಾಖೆಗಳಲ್ಲಿ ಸೇವಾ ವಿಲೀನ ಹೊಂದಲು ಇಚ್ಚಿಸುವ ಅನುಸಾರ ವಿವಿಧ ವೃಂದಗಳ 43 ಇಂಜಿನಿಯರ್‌ಗಳನ್ನು ಗ್ರಾಮೀಣಾಭಿವೃದ್ಧಿ 
ಇಂಜಿನಿಯರ್‌ಗಳಿಗೆ ಅವಕಾಶ ನೀಡಿ, ಇಚ್ಛಾಪತ್ರಗಳನ್ನು ಸ್ವೀಕರಿಸಲಾಗಿರುತ್ತದೆ. ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವಿಲೀನಗೊಳಿಸಲು ಸಹಮತಿ 
ಇಂತಹ ಇಚ್ಚಾ ಪತ್ರಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನೀಡಿತ್ತು. 
ಇಲಾಖೆಗೆ ಸೇವೆ ವಿಲೀನಾತಿ ಹೊಂದಲು ಇಚ್ಛಾಪತ್ರ ಸಲ್ಲಿಸಿರುವ ಸಹಾಯಕ ಹೊಸದಾಗಿ ಇಚ್ಛಾಪತ್ರಗಳನ್ನು ಸಲ್ಲಿಸಲು ಮತ್ತೊಂದು ಅವಕಾಶವನ್ನು 
ಇಂಜಿನಿಯರ್ ವೃಂದದ ಪಟ್ಟಿಯು ಲೋಕೋಪಯೋಗಿ ಇಲಾಖೆಯಲ್ಲಿರುತ್ತದೆ. ಮಾಡಬೇಕೆಂಬ ಸಂಘದ ಮನವಿಯನ್ನು ಪರಿಗಣಿಸಿ ಇದಕ್ಕೆ ಅವಕಾಶ 
ಸಂಘದ ಪದಾಧಿಕಾರಿಗಳ ಮನವಿ ಮೇರೆಗೆ, ದಿನಾಂಕ 10 - 12 - 2013ರಲ್ಲಿ ಮಾಡಿಕೊಡಲು ಪ್ರತ್ಯೇಕವಾಗಿ ಕ್ರಮವಹಿಸಲಾಗಿದೆ. ಈ ರೀತಿ ಮತ್ತೊಂದು 
ಮಾನ್ಯ ಗ್ರಾ . ಅ. ಪಂ .ರಾಜ್ ಸಚಿವರು ಮತ್ತು ಇಲಾಖೆಯ ಪ್ರಧಾನ ಅವಕಾಶ ಕಲ್ಪಿಸಿದ ನಂತರ ಬರುವಂತಹ ಇಚ್ಚಾ ಪತ್ರಗಳನ್ನು ಪರಿಶೀಲಿಸಿ 
ಕಾರ್ಯದರ್ಶಿಗಳು ಸಂಘದ ಪದಾಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ | ಅವುಗಳ ಮೇಲೆ ಅವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ 
2013ನೇ ಸಾಲಿನಲ್ಲಿ ಗ್ರಾ . ಅ. ಪಂ . ರಾಜ್ ಇಲಾಖೆಗೆ ಇಚ್ಛಾಪತ್ರ ಸಲ್ಲಿಸಿರುವ ಎಲ್ಲಾ ಇಲಾಖೆಯ ಸಹಮತಿ ಪಡೆದು, ನಂತರ ಅವರುಗಳ ಸೇವೆಯನ್ನು 
ವೃಂದದ ಇಂಜಿನಿಯರ್‌ಗಳ ಸೇವೆಯು ಗ್ರಾ . ಅ. ಪಂ .ರಾಜ್ ಇಲಾಖೆಗೆ ಸೇವಾ | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 
ವಿಲೀನಗೊಂಡ ನಂತರವಷ್ಟೇ ಜೇಷ್ಟತಾ ಪಟ್ಟಿ ಪ್ರಕಟಿಸಲಾಗುವುದೆಂದು ಭರವಸೆ ವಿಲೀನಗೊಳಿಸಲು ಸಾಕಷ್ಟು ಸಮಯಾವಕಾಶದ ಅವಶ್ಯಕತೆಯಿದ್ದು, 
ನೀಡಿದ್ದು, ಈಗ ಏಕಾಏಕೀ ಜೇಷ್ಟತಾ ಪಟ್ಟಿ ಪ್ರಕಟಿಸಿರುವುದು ಆತಂಕವಾಗಿರುತ್ತದೆ . ಅದುವರೆಗೆ ಹಾಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
2 ) ಗ್ರಾ . ಅ . ಪಂ .ರಾಜ್ ಇಲಾಖೆಯಲ್ಲಿನ ಎಲ್ಲಾ ಹುದ್ದೆಗಳನ್ನು ಪರಿಗಣಿಸಿ ಇಲಾಖೆಯಲ್ಲಿ ವಿಲೀನಗೊಂಡಿರುವ ಅಧಿಕಾರಿಗಳ ಜೇಷ್ಟತೆಯನ್ನು 
ಲೋಕೋಪಯೋಗಿ ಇಲಾಖೆಯಲ್ಲಿ ವಿವಿಧ ವೃಂದಗಳ ನೇಮಕಾತಿ ಪ್ರಕ್ರಿಯೆ | ಪ್ರಕಟಿಸಬಾರದು ಎಂಬ ಸಂಘದ ಮನವಿಯನ್ನು ಪರಿಗಣಿಸಿದಲ್ಲಿ 
ನಡೆದು ಇಂಜಿನಿಯರ್‌ಗಳ ನೇಮಕಾತಿ ಆಗಿರುವುದರಿಂದ ಎಲ್ಲರಿಗೂ ಸೇವಾ | ಈಗಾಗಲೇ ವಿಲೀನಗೊಂಡಿರುವವರಿಗೆ ಅನ್ಯಾಯವಾಗುತ್ತದೆ. ಅಲ್ಲದೆ, 
ವಿಲೀನಕ್ಕೆ ಅವಕಾಶ ನೀಡಿ, ಜೇಷ್ಟತಾ ಪಟ್ಟಿ ಪ್ರಕಟಿಸುವುದು ವಿಲೀನಗೊಂಡಿರುವವರ ಪೈಕಿ ಕೆಲವು ಅಧಿಕಾರಿಗಳು ಸಧ್ಯದಲ್ಲಿ ನಿವೃತ್ತಿ 
ಸಮಂಜಸವಾಗಿರುತ್ತದೆ. 

ಹೊಂದಲಿದ್ದಾರೆ. 
3) ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯು ಸಹಾಯಕ ಅಲ್ಲದೆ, ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಕಾರ್ಯಪಾಲಕ ಇಂಜಿನಿಯರ್ ವೃಂದದ ದಿನಾಂಕ 29- 03- 2014 ರಂದು ಇಲಾಖೆಯಲ್ಲಿ ವಿಲೀನಗೊಂಡಿರುವವರನ್ನು ಹೊರತುಪಡಿಸಿ 
ಪ್ರಕಟಿಸಿರುವ ಜೇಷ್ಟತಾ ಪಟ್ಟಿಯನ್ನು ರದ್ದುಪಡಿಸಿ, 2013ರ ಇಚ್ಛಾಪತ್ರಗಳನ್ನು ಲೋಕೋಪಯೋಗಿ ಇಲಾಖೆಯು ಯಾವುದೇ ವೃಂದದ ಅಧಿಕಾರಿಗಳ 
ಲೋಕೋಪಯೋಗಿ ಇಲಾಖೆಯಿಂದ ತರಿಸಿಕೊಂಡು, ನಂತರ ಜೇಷ್ಟತಾ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 
ಪಟ್ಟಿಯನ್ನು ಪ್ರಕಟಿಸುವುದು . 

ವಿಲೀನಗೊಳಿಸಲು ಹೊಸದಾಗಿ ಸಹಮತಿಯನ್ನು ನೀಡಿದಲ್ಲಿ ಆ ರೀತಿ 
ವಿಲೀನಾತಿ ಹೊಂದುವ ಅಧಿಕಾರಿಗಳು ಮಾತೃ ಇಲಾಖೆಯಲ್ಲಿ ಹೊಂದಿದ್ದ 
ಸೇವಾ ಅಂತರ ಜೇಷ್ಟತೆಯನ್ನು ಕಾಪಾಡಲಾಗುವುದು ಎಂಬ ಷರತ್ತನ್ನು 
ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಆದ್ದರಿಂದ, ಇನ್ನು ಮುಂದೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 
ವಿಲೀನಗೊಳ್ಳುವ ಯಾವುದೇ ಅಧಿಕಾರಿಗಳಿಗೆ ಪ್ರಸಕ್ತ ಜೇಷ್ಟತಾ ಪಟ್ಟಿಯಿಂದ 


೧೮೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಶ್ರೀ ಎಸ್ . ಉಮೇಶ್, 


ಕಾರ್ಯಪಾಲಕ ಇಂಜಿನಿಯರ್ 


ಯಾವುದೇ ಬಾಧಕ ಆಗುವುದಿಲ್ಲ. ಆದುದರಿಂದ, ಜೇಷ್ಟತಾ ಪಟ್ಟಿಯನ್ನು 
ಪ್ರಕಟಿಸಬಾರದು ಎಂಬ ಸಂಘದ ಕೋರಿಕೆಯನ್ನು ಒಪ್ಪಲು ಸಕಾರಣಗಳು 

ಇರುವುದಿಲ್ಲ. ಆದ್ದರಿಂದ, ಆಕ್ಷೇಪಣೆಯನ್ನು ತಳ್ಳಿಹಾಕಿದೆ. 
1) ಜುಲೈ 1979ರಲ್ಲಿ ಸಹಾಯಕ ಇಂಜಿನಿಯರ್‌ರಾಗಿ ಸೇವೆಗೆ ಸೇರಿದ್ದು, 23 | ಸದರಿ ಅಧಿಕಾರಿಯವರನ್ನು ದಿನಾಂಕ 7 -9 - 2013ರಂದು ಹೊರಡಿಸಿದ 
ವರ್ಷಗಳ ನಂತರ ಅಕ್ಟೋಬರ್ 2002ರಂದು ಸ. ಕಾ . ಇಂ . ಹುದ್ದೆಗೆ ಆದೇಶದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ 
ಪದೋನ್ನತಿ ಹೊಂದಿರುತ್ತೇನೆ. ಆದರೆ, 1980 , 1981, 1984 ಮತ್ತು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಸೇವೆಯಲ್ಲಿ 
1987ರಲ್ಲಿ ಸೇವೆಗೆ ಸೇರಿದಂತಹ ಎಸ್. ಸಿ. ಮತ್ತು ಎಸ್. ಟಿ. ಹಾಗೂ 3ಬಿ ನಲ್ಲಿ ವಿಲೀನಗೊಳಿಸಲಾಗಿದೆ. ಆ ಸಂದರ್ಭದಲ್ಲಿ ಇವರು ಗ್ರಾಮೀಣಾಭಿವೃದ್ಧಿ 
ನೇಮಕಗೊಂಡ ಸಹಾಯಕ ಇಂಜಿನಿಯರ್‌ಗಳು ತಮಗಿಂತಲೂ ಮುಂಚೆಯೇ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. 
ಸ. ಕಾ . ಇಂ ., ಕಾ . ಇಂ . / ಅ . ಇಂ . ಮತ್ತು ಮುಖ್ಯ ಇಂಜಿನಿಯರ್ ಹುದ್ದೆಗೆ ಬಡ್ತಿ ಹಾಗಾಗಿ ಇವರ ಜೇಷ್ಟತೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
ಪಡೆದಿರುತ್ತಾರೆ. ಇದು ಸಾಮಾಜಿಕ ನ್ಯಾಯದ ಅಸಮತೋಲನವಾಗಿ ವೃಂದದಲ್ಲಿ ನಿಗದಿಪಡಿಸಲಾಗಿದೆ. 
ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ಮುಂದುವರೆದಿರುತ್ತದೆ. ಇವರು ಪ್ರಸ್ತಾಪಿಸಿರುವ ವಿಷಯಗಳು ಕಾಲಕಾಲಕ್ಕೆ ಇವರ ಮಾತೃ 

ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಯಲ್ಲಿ ಪದೋನ್ನತಿ ನೀಡಿರುವ 
ಕುರಿತು ಉಂಟಾದ ಬೆಳವಣಿಗೆಗಳ ಬಗ್ಗೆ ಇರುತ್ತವೆ. ಇವರ ಸೇವೆಯನ್ನು 
ಲೋಕೋಪಯೋಗಿ ಇಲಾಖೆಯು ನೀಡಿದ ಸಹಮತಿಯನ್ನು ಪರಿಗಣಿಸಿ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ 

ವಿಲೀನಗೊಳಿಸಲಾಗಿದೆ. 
2) ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ವೃಂದ ಮತ್ತು 2008ರಲ್ಲಿ ಇಚ್ಚಾ ಪತ್ರಗಳನ್ನು ಸಲ್ಲಿಸಿದ ನಂತರ ಸಂಬಂಧಪಟ್ಟ 
ನೇಮಕಾತಿ ನಿಯಮಗಳನ್ನು 2008 ರಲ್ಲಿ ಪ್ರಕಟಿಸಲಾಗಿದ್ದು, ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಚ್ಚಾ ಪತ್ರವನ್ನು ಸಲ್ಲಿಸಿದ್ದರೂ ಸಹ ಸಂಬಂಧಿಸಿದ ಇಲಾಖೆಯಿಂದ ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ ಲೋಕೋಪಯೋಗಿ ಇಲಾಖೆಗೆ 
ಯಾವುದೇ ಕ್ರಮ ಕೈಗೊಳ್ಳದೆ , ಕಾಲಾಹರಣ ಮಾಡಿರುತ್ತದೆ. ಅಲ್ಲದೆ, ದಿನಾಂಕ 18 - 09 -2008 ಮತ್ತು 6 -12 - 2008ರಂದು ಕಳುಹಿಸಿ 
ಡಿ. ಆರ್. ಡಿ.ಎಸ್. ಮತ್ತು ತಾಲ್ಲೂಕು ಪಂಚಾಯತಿಗಳಲ್ಲಿ ದಿನಗೂಲಿ ಆಧಾರದ ಸಹಮತಿಯನ್ನು ಕೋರಲಾಗಿತ್ತು . ಸದರಿ ಕೋರಿಕೆಯನ್ನು ಪರಿಗಣಿಸಿ 
ಮೇಲೆ ನೇಮಕಗೊಂಡ ಸಹಾಯಕ ಇಂಜಿನಿಯರ್‌ಗಳಿಗೆ ಸಹಾಯಕ | ಲೋಕೋಪಯೋಗಿ ಇಲಾಖೆಯು ದಿನಾಂಕ 8 - 1- 2013 ಹಾಗೂ 8 - 8 
ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಬಡ್ತಿ ನೀಡಿ ನಂತರ ಕಾರ್ಯಪಾಲಕ | 2013ರಲ್ಲಿ ಸಹಮತಿ ನೀಡಿದ್ದು, ಅದರಂತೆ ವಿಲೀನಗೊಳಿಸಿ ಆದೇಶಿಸಲಾಗಿದೆ. 
ಇಂಜಿನಿಯರ್ ಹುದ್ದೆಗೆ ಬಡ್ತಿ ನೀಡಲು ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗಿತ್ತು. ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 
ಈ ಸಂಬಂಧ ತಾವು ಕೆ.ಎ . ಟಿ. ಯಲ್ಲಿ ಅರ್ಜಿ ಸಂಖ್ಯೆ 3544 -3546/2012ನ್ನು ವತಿಯಿಂದ ಯಾವುದೇ ವಿಳಂಬವಾಗಿರುವುದಿಲ್ಲ. ಜಿಲ್ಲಾ ಪಂಚಾಯತ್ 
ಸಲ್ಲಿಸಿದ್ದು, ಮಾನ್ಯ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ 7- 12 - 2012 | ಸೇವೆಗೆ ಸೇರಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ಗಳಿಗೆ 
ರಂದು ಮಧ್ಯಂತರ ತಡೆಯಾಜ್ಞೆ ನೀಡಿರುತ್ತದೆ. 

ಕಾರ್ಯಪಾಲಕ ಇಂಜಿನಿಯರ್‌ ವೃಂದಕ್ಕೆ ಪದೋನ್ನತಿ ನೀಡುವ ಬಗ್ಗೆ 
ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡುವ ಪ್ರಕ್ರಿಯೆ 
ಪರಿಶೀಲನೆಯಲ್ಲಿರುತ್ತದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೭೩ 


3) ಲೋಕೋಪಯೋಗಿ ಇಲಾಖೆಯು ತಮಗೆ ದಿನಾಂಕ 30 - 12 - 2013 ರಂದು 

ಸದರಿ ಅಧಿಕಾರಿಯವರ ಹೆಸರನ್ನು ಪ್ರಸಕ್ತ ಸಹಾಯಕ ಕಾರ್ಯಪಾಲಕ 
ಸ. ಕಾ . ಇಂ . ಹುದ್ದೆಯಿಂದ ಕ. ನಾ . ಸೇ . ನಿಯಮಾವಳಿಗಳ ನಿಯಮ 32ರಡಿ 

* ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ (3) ರಲ್ಲಿ 
ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ 

ಸೇರ್ಪಡೆ ಮಾಡಲಾಗಿದೆ. ಆದ್ದರಿಂದ, ಆಕ್ಷೇಪಣೆಯನ್ನು ತಳ್ಳಿಹಾಕಿದೆ. 
ಗ್ರಾ .ಅ. ಪಂ .ರಾಜ್ ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ ಮುಖ್ಯ 
ಇಂಜಿನಿಯರ್‌ರವರ ಕಚೇರಿ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 
ಇಲಾಖೆ, ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿ ಸುತ್ತಿದ್ದೇನೆ. ದಿನಾಂಕ 1 - 4 
2014ರಂದು ಗ್ರಾ . ಅ. ಪಂ .ರಾಜ್ ಇಲಾಖೆಯಿಂದ ಹೊರಡಿಸಿರುವ ಸ. ಕಾ . ಇಂ . 
ವೃಂದದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಪ್ರಕಟಿಸಿದೆ. ಆದರೆ, 
ತಮಗಿಂತಲೂ ಕಿರಿಯ ಅಧಿಕಾರಿಗಳು ಈಗಾಗಲೇ ಕಾ . ಇಂ ., ಅ. ಇಂ . ಹಾಗೂ 
ಮುಖ್ಯ ಇಂಜಿನಿಯರ್ ಆಗಿರುವುದರಿಂದ ತಮಗೆ ಸಾಮಾಜಿಕ ನ್ಯಾಯದ 
ಅಸಮತೋಲನವಾಗಿದ್ದು ನ್ಯಾಯ ಸಿಕ್ಕಿರುವುದಿಲ್ಲ. ಆದಕಾರಣ, ಕಾ . ಇಂ ., 
ಅ. ಇಂ . ಹಾಗೂ ಮು . ಇಂ . ಹುದ್ದೆಯಲ್ಲಿ ಜೇಷ್ಟತೆಯನ್ನು ನಿಗದಿಪಡಿಸಿ ಬಡ್ತಿ 
ನೀಡುವಂತೆ ಕೋರಿರುತ್ತಾರೆ. 
ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಜಿನಿಯರ್‌ಗಳ ಲೋಕೋಪಯೋಗಿ ಇಲಾಖೆಯು ಸದರಿ ಅಧಿಕಾರಿಯವರನ್ನು 
ಸೇವೆಯನ್ನು ಬೇರ್ಪಡಿಸುವ ಸಲುವಾಗಿ ಇಚ್ಚಾ ಪತ್ರಗಳನ್ನು 2008, 2010 ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ 
2012ರಲ್ಲಿ ಕೋರಲಾಗಿರುತ್ತದೆ . ಈ ಮೂರು ಅವಧಿಯಲ್ಲಿಯೂ ಗ್ರಾ . ಅ . ಪಂ .ರಾಜ್ ವಿಲೀನಗೊಳಿಸಲು ಸಹಮತಿ ನೀಡದೇ ಇರುವುದರಿಂದ ಇವರ 
ಇಲಾಖೆಯಲ್ಲಿ ವಿಲೀನಗೊಳ್ಳಲು ಇಚ್ಚೆ ವ್ಯಕ್ತಪಡಿಸಿ ಇಚ್ಚಾ ಪತ್ರಗಳನ್ನು ನೀಡಿರುತ್ತೇನೆ. | ಸೇವೆಯನ್ನು ಈ ಇಲಾಖೆಯಲ್ಲಿ ವಿಲೀನಗೊಳಿಸಲು ಸಾಧ್ಯವಾಗಿರುವುದಿಲ್ಲ. 
ಆದರೆ, ತಮ್ಮ ಅಭಿಮತವನ್ನು ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲವಾದ್ದರಿಂದ | ಅಲ್ಲದೆ, ಇವರ ಕೋರಿಕೆ ಈಗ ಪ್ರಕಟಿಸಿರುವ ಕರಡು ಜೇಷ್ಠತಾ ಪಟ್ಟಿಯ 
2008 ಹಾಗೂ 2012ರಲ್ಲಿ ನೀಡಿರುವ ಇಚ್ಚಾ ಪತ್ರಗಳನ್ನು ಪರಿಗಣಿಸಿ | ವಿಷಯಕ್ಕೆ ಸಂಬಂಧಿಸಿರುವುದಿಲ್ಲ. ಆದ್ದರಿಂದ, ಇವರ ಆಕ್ಷೇಪಣೆಯನ್ನು 
ಗ್ರಾ. ಅ. ಪಂ.ರಾಜ್ ಇಲಾಖೆಯಲ್ಲಿ ವಿಲೀನಗೊಳಿಸಿ ಜೇಷ್ಟತಾ ಪಟ್ಟಿಯಲ್ಲಿ ಹೆಸರು ತಳ್ಳಿಹಾಕಿದೆ. 
ಸೇರ್ಪಡೆಗೊಳಿಸುವಂತೆ ಕೋರಿರುತ್ತಾರೆ. 


( 6) | ಶ್ರೀ ಹೆಚ್. ಎಂ .ರುದ್ರಯ್ಯ , 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


೧೮೭೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
ಅಧಿಸೂಚನೆ ಸಂಖ್ಯೆ ಗ್ರಾಅಪ 173 ಜಿಪಅ 2014 ದಿನಾಂಕ 23 - 05 -2014ಕ್ಕೆ ಅನುಬಂಧ 
ದಿನಾಂಕ 22 -05 - 2014ರಲ್ಲಿದ್ದಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ (ಗ್ರೂಪ್‌ - ಎ ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ 


ಹೆಸರು 


ಸ . ಕಾ . ಇಂ . 


ಷರಾ 


* 
) 
2 


ಲೋ . ಇ . ಯು ಪ್ರಕಟಿಸಿರುವ ಸ. ಕಾ . ಇಂ. 
( ವಿಭಾಗ -1) / ಸ. ಇಂ. ವೃಂದದ 
ಅಂತಿಮ ಜೇಷ್ಠತಾ ಪಟ್ಟಿ ಯಲ್ಲಿನ 
ಅಂತರ್ ಜೇಷ್ಟತಾ ಕ್ರಸಂ. 


ಹುಟ್ಟಿದ ದಿನಾಂಕ 


ವೃಂದಕ್ಕೆ ಪದೋನ್ನತಿ 
ಹೊಂದಿದ ದಿನಾಂಕ 


ಸ. ಕಾ . ಇಂ . ವೃಂದಕ್ಕೆ 
ಪದೋನ್ನತಿ ಹೊಂದಲು 
ಅರ್ಹತಾ ದಿನಾಂಕ 


ಶ್ರೀಯುತರು 


3138 


ಕೆ. ಎಂ . ನಾಗರಾಜ್ 


01 - 08 - 1955 


02 - 05 - 2002 


05 - 07 -2002 


3235 


ಆರ್. ವಿ . ದೇಶಪಾಂಡೆ 


30 - 08 - 1955 


05 - 10 - 2002 


05 - 10 - 2002 


3283 


28 - 05 - 1954 


05 - 10 - 2002 


05 - 10 - 2002 


ಎಸ್.ಉಮೇಶ್ 
ಕೆ.ಸಿದ್ದನಗೌಡ 


3288 


01 - 06 - 1954 


05 - 10 - 2002 


05 - 10 - 2002 


3435 


ಎಸ್. ಎ . ಪಾಟೀಲ್ 


20 - 03 -1957 


21 - 04 - 2003 


21 - 04 -2003 


3654 


ಎಂ . ನಾಗರಾಜ್ 


20 - 05 - 1954 


20 - 02 - 2004 


20 - 02 - 2004 


7 . 


| 


ಸ, ಇ೦ . ಜೇ .ಕ್ರ . ಸಂ . 550 


ಟಿ. ಎಸ್ .ಲೋಕೇಶ್ 


15 - 02 - 1959 


09 - 09 - 2005 


09 - 09 - 2005 


ಸ, ಇಂ . ಜೇ .ಕ್ರ. ಸಂ . 616 | 


ಎಂ . ಜಿ .ಕುಲಕರ್ಣಿ 


20 - 06 - 1956 


09 - 09 - 2005 


09 - 09 - 2005 


ಸ, ಇ೦. ಜೇ .ಕ್ರ . ಸಂ .701 


ಎ . ಮಂಜುನಾಥ್ 


22 - 12 - 1958 


09 - 09 - 2005 


09 - 09 - 2005 


ಸ , ಇಂ . ಜೇ . ಕ್ರ. ಸಂ . 1113 


17 - 08 - 1957 


24 - 08 - 2007 


24 - 08 - 2007 


ಚಂದ್ರಶೇಖರ್‌ ಎನ್. 
ಸುಲೇಪೇಟಕರ್‌ 


ಲೋಕೋಪಯೋಗಿ ಇಲಾಖೆಯು ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ ( ವಿಭಾಗ -1) ರ ಅಂತಿಮ ಜೇಷ್ಟತಾ ಪಟ್ಟಿಯನ್ನು 
ದಿನಾಂಕ 23.3.2009 ರಲ್ಲಿ ಪ್ರಕಟಿಸಿದೆ. ಆ ನಂತರ 
ಮುಂದುವರೆದ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಲು ಮಾನ್ಯ 
ನ್ಯಾಯಾಲಯದ ತಡೆಯಾಜ್ಞೆ ಇರುವ ಕಾರಣ ಪ್ರಕಟಿಸಿರುವುದಿಲ್ಲ. 
ಆದುದರಿಂದ ಕ್ರಮ : 7 ರಿಂದ 10ರ ಈ 4 ಅಧಿಕಾರಿಗಳಿಗೆ 
ಸಂಬಂಧಿಸಿದಂತೆ ಲೋ . ಇ. ಯು ಪ್ರಕಟಿಸಿರುವ ಸ. ಇಂ . ವೃಂದದ 
ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿನ ಅಂತರ್ ಜೇಷ್ಟತೆಯನ್ನು 
ಪರಗಣನೆಗೆ ತೆಗೆದುಕೊಳ್ಳಲಾಗಿದೆ. 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


೧೮೭೫ 


sm - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಜೂನ್ ೩ , ೨೦೧೪ (ಜೇಷ್ಠ ೧೩, ಶಕ ವರ್ಷ ೧೯೩೬) 
Bangalore , Tuesday , June 3 , 2014 (Jyeishta 13, Shaka Varsha 1936 ) 


ರ್ತ ೧೯೩೬ ) 


3 


ನಂ . ೩೫೪ 


ಭಾಗ – III 
Part – III 


| 


No. 354 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 92 ಎಸ್‌ಪಿ 2014 , ಬೆಂಗಳೂರು, ದಿನಾಂಕ : 03 - 06 -2014 
ಕರ್ನಾಟಕ ಸರ್ಕಾರವು ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ ( ಅಪರ ) ತಾಲ್ಲೂಕು, ಜಾಲ ಹೋಬಳಿ, ಬಿ.ಕೆ. ಪಾಳ್ಯ ಗ್ರಾಮದಲ್ಲಿ ಹಲವು ಸರ್ವೆ ನಂಬರ್‌ಗಳಲ್ಲಿನ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ 
ಸ್ವಾಧೀನಪಡಿಸಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 28(1)ರ ಅಧಿಸೂಚನೆ ಸಂಖ್ಯೆ : ಸಿಐ 247 ಎಸ್‌ಪಿಕ್ಯೂ 2006 ದಿನಾಂಕ 07.08.2006 ರಾಜ್ಯಪತ್ರದ ಪ್ರಕಟಿತ ದಿನಾಂಕ 07.08. 2006ರ ಪುಟ ಸಂಖ್ಯೆ 1ರಿಂದ 
51ರಲ್ಲಿ ಪ್ರಕಟಪಡಿಸಿದ್ದು, ಇದರಲ್ಲಿ ಸರ್ವೆ ನಂ : 7ರಲ್ಲಿ ಶ್ರೀ ರಯಮಂಡ್ ಸೆಲ್ವದೊರ್ ರೋಡ್ರಿಗಸ್ ಇವರ ಹೆಸರಿಗೆ ವೆಂಕಟೇಶ್ ಬಿನ್ ಹನುಮಂತಪ್ಪ ಇವರ ಹೆಸರನ್ನು 4 -00 ಎಕರೆಗೆ ತಿದ್ದುಪಡಿ ಮಾಡಿ ಸಂಖ್ಯೆ: ಸಿಐ 605 ಎಸ್ಪಿಕ್ಕೂ 
2013 ದಿನಾಂಕ 22 .02.2014 ರಾಜ್ಯಪತ್ರ ಪ್ರಕಟಿತ ದಿನಾಂಕ 25.02 .2014ರಂತೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿತರುತ್ತದೆ. ತದನಂತರ ಕಲಂ 28( 2) ರನ್ವಯ ನೋಟೀಸ್ ಜಾರಿ ಮಾಡಿ, ವಿಚಾರಣೆ ನಡೆಸಿ, ಕಲಂ 
28 (3)ರನ್ವಯ ಆದೇಶ ಹೊರಡಿಸಿದ್ದು, ಈಗ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 28(4)ರ ಅಧಿಸೂಚನೆ ಸಂಖ್ಯೆ: ಸಿಐ 397 ಎಸ್ಪಿಕ್ಕೂ 2007 ದಿನಾಂಕ 25.09. 2008 ರಾಜ್ಯಪತ್ರ ಪ್ರಕಟಿತ ದಿನಾಂಕ 
26 .09 .2008ರ ಪುಟ ಸಂಖ್ಯೆ: 1ರಿಂದ 26ರಲ್ಲಿ ಪ್ರಕಟಗೊಳಿಸಲಾಗಿದ್ದ ಅಧಿಸೂಚನಯ ಪೈಕಿ ಲೋಪದೋಷಗಳನ್ನು ಸರಿಪಡಿಸಲು ಈ ಕೆಳಕಂಡಂತೆ ತಿದ್ದುಪಡಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


R . N .I. No. KARBIL /2001/47147 POSTAL REGN. No. RNP/KA/BGS /2202 /2014 - 16 
Licensed to post without prepayment WPP No . 297 


೧೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 
ಹೋಬಳಿ:- ಜಾಲ 

ತಾಲ್ಲೂಕು: - ಬೆಂಗಳೂರು ಉತ್ತರ ( ಅಪರ ) 


ವಿಶೇಷ ರಾಜ್ಯ ಪತ್ರಿಕೆ 
ಜಿಲ್ಲೆ:- ಬೆಂಗಳೂರು 


ಗ್ರಾಮ :- ಬಿ .ಕೆ. ಪಾಳ್ಯ 


ಕಲಂ 28(4) ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು 


ತಿದ್ದುಪಡಿಯಂತೆ ಓದಿಕೊಳ್ಳುವುದು 


ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 


ವಿಸ್ತೀರ್ಣ 
ಎ - ಗುಂ 
ಒಟ್ಟು 


(વા 


ಕ್ಯ | ಕಾಲಂ ನಂ .2ರ ಭೂಮಾಲೀಕರ | ಕಾಲಂ ನಂ .3ರ ಅನುಭವದಾರರ 
ಹೆಸರು 

ಹೆಸರು 


೧೫ 
) 


ಸ . ನಂ . 


ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸರ್ವೆ ನಂ . 


ಐನು 


ಖಾ , 


ವಿಸ್ತೀರ್ಣ 
ಎ - ಗು 


ಖರಾಬು 
ಎ - ಗು 


ಎ - ಗು 


ಬಾಕಿ 


- 5 


| 


3 


| 


| 


6 


- 


7 


4 | 5 
7ರ ಪೈಕಿ | 4 - 00 


7ರ ಪೈಕಿ | 


4 - 00 


- 2 
ವೆಂಕಟೇಶ್ ಬಿನ್ 
ಹನುಮಂತಪ್ಪ 


- 


ರಯಮಂಡ್ ಸೆಲ್ವದೊರ್ 
ರೋಡ್ರಿಗಸ್ 


ರಯಮಂಡ್ ಸೆಲ್ವದೊರ್ 
ರೋಡ್ರಿಗಸ್ 


4 - 00 


ವೆಂಕಟೇಶ್ ಬಿನ್ 
ಹನುಮಂತಪ್ಪ 


4 - 00 


ಒಟ್ಟು | 


| 4- 00 | 


- 


| 


4 - 00 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ. ಪಿ. ರಾಮಕೃಷ್ಣ | 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಮೇ ೮, ೨೦೧೪ (ವೈಶಾಖ ೧೮, ಶಕ ವರ್ಷ ೧೯೩೬ ) 
Bangalore , Thursday , May 8 , 2014 (Vaishakha 18 , Shaka Varsha 1936 ) 


| 


ಭಾಗ - IV 
Part - IV 


( ನಂ . ೨೯೮ 
|| No. 298 


PERSONNEL AND ADMINISTRATIVE REFORMS SECRETARIAT ( ELECTIONS ) 


NOTIFICATION 


No. DPAR 13 CHUVIPA 2013 , Bangalore , dated : 7th MAY , 2014 


In pursuance of Section 74 of the Representation of the People Act, 1951 (Act No.43 of 1951), the name of the 
member nominated to the Karnataka Legislative Council by the Governor of Karnataka under sub - clause (e) of clause (3 ) 
of Article 171 of the Constitution of India , so as to serve for the remainder of his predecessor s term of office i.e. upto 20 
06 - 2014 as required under Section 156 (2 ) of the Representation of the People Act, 1951, is hereby notified for general 
information : 


K . Abdul Jabbar, 
S / o K . Shaik Ahmed , 
# 303 / 2 , Narasaraj Road, 
Davangere (Karnataka ). 


By Order and in the name of the Governor of Karnataka 


P . T . KULKARNI 
Joint Chief Electoral Officer and 
Ex -Officio Joint Secretary to Govt ., 

D . P . A . R . (Elections) . 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV 
Part - IV 


ಬೆಂಗಳೂರು, ಗುರುವಾರ, ಮೇ ೮ , ೨೦೧೪ (ವೈಶಾಖ ೧೮, ಶಕ ವರ್ಷ ೧೯೩೬ ) 
Bangalore , Thursday , May 8 , 2014 (Vaishakha 18 , Shaka Varsha 1936 ) 


ನಂ . ೨೯೯ 
| No . 299 


PERSONNEL AND ADMINISTRATIVE REFORMS SECRETARIAT ( ELECTIONS ) 


ORDER 


No. DPAR 13 CHUVIPA 2013 , Bangalore , dated : 7th MAY, 2014 


In exercise of the powers vested in me by sub -clause (e ) of clause (3) of Article 171 of the Constitution of India, I, 
H .R . BHARDWAJ , Governor of Karnataka , nominate the following person to be a member of the Karnataka Legislative 
Council , with immediate effect, so as to serve for the remainder of his predecessor s term of office i.e. upto 20 - 06 - 2014 as 
required under Section 156 (2 ) of the Representation of the People Act, 1951: 


( ೧೮೭೭) 


Oes20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


K . Abdul Jabbar , 
S / o K . Shaik Ahmed , 
# 303 / 2 , Narasaraj Road , 
Davangere (Karnataka). 


H . R . BHARDWAJ 
GOVERNOR OF KARNATAKA 


By Order and in the name of the Governor of Karnataka 


P . T . KULKARNI 
Joint Chief Electoral Officer and 
Ex -Officio Joint Secretary to Govt., 

D . P .A . R . (Elections) . 


20 - IV 
Part - IV 


ಐಶೇಷ ರಾಜ್ಯ ಪತ್ರಕೆ 
3odstawo , avodedwoo , ave na , 9008 ( 982 98 , 38 DE OFae ) 
Bangalore , Tuesday , May 13 , 2014 (Vaishakha 23 , Shaka Varsha 1936 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 01 CHUHANE 2014 , Bangalore , dated : 13th MAY , 2014 


30. 208 
No . 304 


The following notification of the Election Commission of India is published hereunder for general information . 

ELECTION COMMISSION OF INDIA 
Nirvachan Sadan , Ashoka Road , New Delhi- 110001 . 


Dated : 11th May , 2014 

21 Vaisakha 1936 (Saka ) 


NOTIFICATION 


No . 434 / KT / 2014 ( 2 ): - In exercise of the powers conferred by Sub - section ( 1) of Section 22 of the 
Representation of the People Act, 1951 ( 1951 of 43), the Election Commission of India hereby appoint the 
officer of the Government specified in column (2 ) and ( 3) of the Table given below as Additional Assistant 
Returning Officer and Additional Assistant Returning Officer for Postal Ballot Papers respectively to assist the 
Returning Officer of the Parliamentary Constituency specified in Column ( 1) in the performance of his/ her 
functions with respect of counting of votes in General Election to the House of the People from following 
Parliamentary Constituencies in the State of Karnataka to be held on 16th May , 2014 : 


TABLE 


No . & Name of 
Parliamentary 
Constituency 


Designation of Assistant 
Returning Officers in respect of 

Counting Halls 


Designation of Assistant Returning Officers 
in respect of Postal Ballot Papers 


1 


2 


Deputy Director of Public Instructions, Chikkodi. 


1 - Chikkodi 


Special Land Acquisition Officer, R & 
R , Hipparagi Project , Athani. 

Nil 


2 - Belgaum 


1 . Additional Regional Commissioner, Office of 
the Regional Commissioner, Belgaum . 
2 . Deputy Director of Animal Husbendary & 
Veterinary Services, Belgaum . 
3 . Deputy Commissioner for Commercial Taxes , 
( A ) 2 , Office of the DCCT ( A ) - 1 , Belgaum . 
4 . Deputy Commissioner for Commercial Taxes, 
( A ) 2 , Office of the DCCT ( A ) - 1 , Belgaum . 
5 . Deputy Commissioner for Commercial Taxes, 
( A ) 3 , Office of the DCCT ( A ) - 1 , Belgaum . 
6 . Deputy Commissioner for Commercial Taxes, 
( A ) 4 , Office of the DCCT ( A ) - 1 , Belgaum . 
7 . Deputy Commissioner for Commercial Taxes, 
( A ) 5 , Office of the DCCT ( A ) - 1 , Belgaum . 
1 . Deputy Director , Food , Civil Supplies & 
Consumer Affairs Department, Bagalkot . 
2 . Deputy Secretary , Zilla Panchayath , Bagalkot. 


Nil 


3 - Bagalkot 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


0825 


5 - Gulbarga ( SC ) 


Nil 


6 - Raichur (ST) 


City Planning Member, 
Gulbarga Development Authority, Gulbarga . 
Assistant Commissioner, Commercial Taxes 
Department, Raichur. 


1 . Planning Director , Zilla 
Panchayath , Raichur. 
2 . Senior Assistant Director , 

Horticulture Department, Raichur. 
3 . Special Land Acquisition Officer , 
Amarapura Cross, Devadurga Taluk . . 
4 . District Officer , Backward 
Classes and Minorities Welfare 
Department, Yadgir. 
5 . Deputy Director of Animal 
Husbandry & Veterinary Services, 
Yadgir. 
1 . KAS Probationer , Deputy 
Commissioner s Office, Bidar. 
2 . Project Director , District Urban 
Development Cell, Bidar. 
3 . Commissioner, City Municipal 
Council , Bidar. 
4 . Deputy Director, Khadi & Village 
Industries (KVI), Zilla Panchayath , 
Bidar . 

Nil 


7 - Bidar 


District Statistical Officer, Bidar. 


8 - Koppal 


11 - Dharwad 


Deputy Director, Food , Civil Supplies & Consumer 
Affairs Department, Koppal. 
1 . District Officer, Backward Classes and 
Minorities Welfare Department, Dharwad . 
2 . Special Land Acquisition Officer, 

N . H .63, Dharwad . 
Deputy Director of Animal Husbandry and 
Veterinary Services , Karwar. 
1 . Principal, District Training Institute , 
Davangere . 
2 . Deputy Director of Public Instructions , 
Davangere. 


Nil 


12 -Uttara 
Kannada 
13 - Davanagere 


1. Joint Director of Agriculture , 
Davanagere . 
2 . Joint Director , District Industries 
Centre , Davanagere . 
Executive Officer , Taluk Panchayat, 
Harihar. 
1 . Deputy Commissioner 
(Administration ), 
Mahanagarapalike , Davanagere . 
2 . Commissioner, Davanagere 
Harihar Urban Development 
Authority , Davanagere . 
1. Chief Accounts Officer, 

Mahanagarapalike , Davanagere . 
2 . District Social Welfare Officer, 
Davanagere . 
1 . Deputy Director , Department of 
Women & Child Development, 
Davanagere . 
2 . Chief Accounts Officer, 

Zilla Panchayat, Davanagere . 
Deputy Director of Animal Husbandry 
& Veterinary Services , Davanagere . 


Chief Planning Officer, Zilla 
Panchayat, Davanagere . 


oceso 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


14 - Shimoga 


Tahsildar, Badravathi Taluk . 


1 . Deputy Director, Horticulture Department, 
Shimoga . 
2 . Deputy Director, Department of Women 
Child Development, Shimoga . 


& 


Technical Assistant to the Deputy 
Commissioner and Ex -Officio Deputy 
Director of Land Records , Shimoga. 
Tahsildar , Hosanagara Taluk . 
Tahsildar , Shikaripura Taluk . 
Tahsildar, Soraba Taluk . 
Tahsildar , Sagara Taluk . 

Nil 


15 - Udupi 
Chickmagalur 


16 - Hassan 


Nil 


1 . Deputy Director , Department of Women & 
Child Development, Udupi. 
2 . Deputy Director of Public Instructions , Udupi. 
3 . Commissioner, Urban Development Authority, 
Udupi. 
1 . Special Land Acquisition Officer , 

National Highways , Hassan . 
2 . Chief Planning Officer, Zilla Panchayath , 
Hassan . 
3 . Deputy Director , Agricultural Produce 
Marketing Department , Hassan . 
1 . The District Deputy Project Co - Ordinator , 
Sarva Shikshana Abhiyana, Dakshina Kannada 
Zilla Panchayat, Mangalore . 
2 . The District Statistical Officer, 

Dakshina Kannada , Mangalore . 


17 - Dakshina 
Kannada 


3 . The Executive Engineer, Prime Minister s 
Grameena Sadak Yojna (PMGSY), Mangalore . 


The Special Land Acquisition Officer, 
National Highways Authority of 
India , Mangalore . 
The Deputy Director of Animal 
Husbandry & Veterinary Services, 
Mangalore. 
The District Social Welfare Officer, 
Mangalore . 
| The Zonal Commissioner, 

City Corporation , Mangalore . 
The Council Secretary , 
City Corporation , Mangalore . 
The Executive Engineer , 
Panchayat Raj Engineering Division , 
Mangalore . 
The Deputy Director of Fisheries, 
Mangalore . 
The District Co - ordinator , 
Integrated Tribal Development 
Project ( ITDP) , Mangalore . 
District Watershed Development 
Officer, Chitradurga . 
District Officer, Khadi & Village 
Industries Corporation ,Tumkur 


Deputy Secretary, Zilla Panchayath , Chitradurga . 


18 
Chitradurga ( SC ) 
19 - Tumkur 


1 . Chief Planning Officer , Zilla Panchayat, 
Tumkur. 
2 . Deputy Director, Department of Women & 
Child Development, Tumkur. 
3 . Deputy Director of Horticulture, Tumkur. 
1 . Chief Accounts Officer , Zilla Panchayath , 
Mandya. 
2 . Special Land Acquisition Officer, Mandya . 


20 - Mandya 


Joint Director of Agriculture , 
Mandya . 
Deputy Director of 
Horticulture , Mandya . 
Executive Officer, 
Taluk Panchayath , Pandavapura . 
Executive Officer, 
Taluk Panchayath , Mandya . 
Commissioner, 
City Municipal Council , Mandya. 


3 . District Social Welfare Officer, 


Mandya . 


4 . Technical Assistant to the Deputy 
Commissioner and Ex -Officio Deputy Director 
of Land Records, Mandya . 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೮೧ 


Special Land Acquisition Officer, 
Nagamangala . 
District Watershed Development 
Officer, Mandya . 
Deputy Director of Sericulture , 
Mandya . 


21 - Mysore 


1 . Additional Commissioner, Mysore City 
Corporation , Mysore . 
2 . Assistant Commissioner , Zone - 3, Mysore City 
Corporation , Mysore . 
3 . Assistant Commissioner , 

Zone-6 , Mysore City Corporation , Mysore . 
4 . Deputy Commissioner (Revenue), Mysore 
City Corporation , Mysore . 
5 . Chief Administrative Officer, Cauvery Niravari 
Nigam Limited , Mysore District. 
6 . Executive Officer, 
Taluk Panchayath , Mysore Taluk. 
7 . Deputy Director of Agriculture ( Principal) , 
Watershed Development Training Centre , 
Mysore District. 
8 . District Officer, Backward Classes and 
Minorities Welfare Department, Mysore . 
Deputy Registrar of 
Co -operative Societies, Chamarajanagar . 


22 
Chamarajanagar 
( SC ) 
23 - Bangalore 
Rural 


1 . Commissioner , Ramanagara - Channapatanna , 

Urban Development Authority , Ramanagara . 
2 . Deputy Director, Sericulture Department, 
Ramangara . 
3 . Employment Exchange Officer, Ramanagara . 
1 . Deputy Director, Food, Civil Supplies & 
Consumer Affairs Department, Deputy 
Commissioner s Office, Bangalore. 
2 . House Rent Controller , South Zone, Bangalore . 


24 - Bangalore 
North 


Special Tahsildar , 
K . R .Pura , Bangalore East Taluk . 


Special Tahsildar, Bangalore North 
Taluk . 
Tahsildar, 
Bangalore North Taluk . 


3 . Technical Assistant to the Deputy 
Commissioner and Ex - Officio Deputy Director of 
Land Records , Deputy Commissioner s Office , 
Bangalore . 
4 . General Manager, Information 

Technology & Bio Technology (I.T.B .T.), 
Shanthinagar, Bangalore . 


Special Tahsildar, Bangalore North 
( Additional) Taluk , Yelahanka , 
Bangalore 
Tahsildar ( Enforcement Cell ), Deputy 
Commissioner s Office , Bangalore . 

Nil 


25 - Bangalore 
Central 
26 - Bangalore 
South 


Nil 


Assistant Commissioner (Recruitment), Bruhat 
Bangalore Mahanagara Palike, Bangalore 
1 . Additional Mission Director, Karnataka State 
Rural Livelihood Promotion Society (KSRLPS ), 
Bangalore. 
2 . Administrative Officer & Ex-Officio Under 
Secretary to Government, SAKALA Mission , 
DPAR (AR ), Bangalore 
3 . Special Land Acquisition Officer, Bangalore 
Metro Rail Corporation Limited (BMRCL) , 
Bangalore . 
4 . Assistant Commissioner, Information 
Technology & Bio Technology (ITBT ), 
Bangalore . 


೧೮೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


28 - Kolar ( SC ) 


1 . Senior Lecturer , District Institute for 
Education and Training (DIET ), Kolar. 
2 . Education Officer , 

Office of the Deputy Director for Public 
Instructions, Kolar. 


Block Education Officer, 
Srinivaspur. 
Joint Director of Commerce and 
Industries , Kolar District . 
Principal, Government Junior College 
for Boys , Kolar. 
Deputy Director of Animal 
Husbandary & Veterinary Services, 
Kolar District. 
Block Education Officer, 
Bangarpet. 
Deputy Director of Horticulture , Kolar 
District. 


This appointment will cease to be effective after the completion of the General Election to the House of 
the People, 2014 . 


ByOrder , 


( TAPAS KUMAR ) 

PRINCIPAL SECRETARY 
ELECTION COMMISSION OF INDIA 


By Order and in the name of the Governor of Karnataka 


P . T . KULKARNI 
Joint Chief Electoral Officer and 
Ex -Officio Joint Secretary to Govt., 

D . P . A . R . (Elections). 


ಐಶೇಷ ರಾಜ್ಯ ಪತ್ರಿಕೆ 


200 - IV 
Part - IV 


ಬೆಂಗಳೂರು, ಸೋಮವಾರ, ಜೂನ್ ೨ , ೨೦೧೪ (ಜೇಷ್ಠ ೧೨, ಶಕ ವರ್ಷ ೧೯೩೬ ) 
Bangalore , Monday , June 2 , 2014 (Jyeishta 12 , Shaka Varsha 1936 ) 


Do. 286 
No . 349 


KARNATAKA LEGISLATIVE ASSEMBLY SECRETARIAT 


NOTIFICATION 


No. KLA /LGA /82 /BE / 2014 , Bangalore , Dated : 02- 06 -2014 


In pursuance of the provision of sub - section (1 ) of section 29 of the Representation of the People Act, 1951, 
I, P . Omprakasha, Secretary, Karnataka Legislative Assembly and the Returning Officer for the Election by the Members of 
the Karnataka Legislative Assembly to fill 7 ( Seven ) Seats in the Karnataka Legislative Council on retirement of 
Shri . K . Monappa Bhandary , Smt. Bharathi Shetty , Shri. K . V . Narayana Swamy, Shri. M . C . Nanaiah , Shri . 
M .V . Rajashekharan , Shri . Shankrappa and Shri. Siddaraju Members of Legislative Council on 30 .06 . 2014 , hereby fix , 
with the previous approval of the Election Commission of India , the Room No. 106 , First Floor , Vidhana Soudha , 
Bangalore - 560 233 as the place at which the poll shall be taken in pursuance of the Election Commission s Notification 
No.322 /KT- LC / 2014 (1) dated 2nd June , 2014 . 

P . Omprakasha 

Secretary 
Karnataka Legislative Assembly & 

Returning Officer for 
Biennial-Election to the Karnataka 

Legislative Council 2014 


ವಿಶೇಷ ರಾಜ್ಯ ಪತ್ರಿಕೆ 


೧೮೮೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


2000 - IV 
Part - IV 


2300kodo , aseabado , 9 , 9008 n9 , JE JE 062 ) 
Bangalore, Monday , June 2 , 2014 ( Jyeishta 12 , Shaka Varsha 1936 ) 


Do. 280 
No . 350 


PERSONNEL AND ADMINISTRATIVE REFORMS SECRETARIAT 


NOTIFICATION 


NO . DPAR 01 CHUVIPA 2014 , BANGALORE , DATED : 2ND JUNE , 2014 


The following Governor s Notification under Section 16 of the Representation of the People Act, 1951 issued in 


No.DPAR 01 CHUVIPA 2014 , dated : 02- 06 - 2014 , Notification No .322 / KT-LC / 2014 (1), dated : 02 -06 - 2014 and No.322 /KT 


LC / 2014 (2), dated : 02- 06 -2014 of the Election Commission of India are published hereunder for general information : 


NOTIFICATION 


No. DPAR 01 CHUVIPA 2014 


Dated : 2nd June, 2014 


Jyaishtha 12, 1936 (Saka) 


WHEREAS , the seats of seven members of the Legislative Council of the State of Karnataka , elected by the 


members of Legislative Assembly of the State, are due to fall vacant on 30th June, 2014 , on the retirement of those 


members , on the expiration of their term of office ; and 


WHEREAS, a biennial election has to be held for the purpose of filling the above vacancies so arising; 


NOW , THEREFORE , as recommended by the Election Commission of India in pursuance of section 16 of the 


Representation of the People Act, 1951 (43 of 1951), the Governor of the State of Karnataka is hereby pleased to call upon 


the members of the Legislative Assembly of the State , to elect seven members to the Legislative Council of the State, for the 


purpose of filling the above vacancies, in accordance with the provisions of the said Act and of the rules and orders made 


thereunder. 


By order and in the name of the Governor of Karnataka 


P . T . KULKARNI 
Joint Chief Electoral Officer and 
Ex -Officio Joint Secretary to Govt. 

D . P . A . R . (Elections) 


೧೮೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


- ELECTION COMMISSION OF INDIA 


Nirvachan Sadan , Ashoka Road ,New Delhi - 110 001 


Dated : 2nd June, 2014 
Jyaishtha 12 , 1936 (Saka ) 


NOTIFICATION 


No. 322 / KT-LC /2014 ( 1): - WHEREAS, the Governor of the State of Karnataka has, by 
notification issued under section 16 of the Representation of the People Act, 1951 (43 of 
1951) and published in the official Gazette of the State on 2nd June, 2014, been pleased to 
call upon the members of the Legislative Assembly of the State, to elect 7( seven ) members 
to the Legislative Council of the State ; 

Now , therefore, in pursuance of sub - section (1) of section 39 and section 56 of the 
said Act, the Election Commission of India hereby - 
(A ) appoints , with respect to the said election - 

(a ) the 9th June, 2014 (Monday ), as the last date for making nominati 
(b ) the 10th June, 2014 ( Tuesday) , as the date for the scrutiny of the nominations; 
(C) the 12th June, 2014 ( Thursday ), as the last date for the withdrawal of candidatures ; 


(d ) the 19th June, 2014 ( Thursday ), as the date on which a poll shall, if necessary, be 

taken ; and 


(e) the 21th June, 2014 (Saturday), as the date before which the election shall be 

completed ; and 


(B ) fixes the hours from 9:00 A.M .to 4 :00 P.M ., as the hours during which the poll shall, if 
necessary, be taken in all the above mentioned States , on the date specified above, for the 
election , 

By order , 


(K . AJAYA KUMAR ) 
Principal Secretary to the 
Election Commission of India 


ವಿಶೇಷ ರಾಜ್ಯ ಪತ್ರಿಕೆ 


neegs 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 
ELECTION COMMISSION OF INDIA 
Nirvachan Sadan , Ashoka Road, New Delhi-110 001 


Dated : 2nd June, 2014 
Jyaishtha 12, 1936 ( Saka ) 


NOTIFICATION 


No. 322 /KT-LC / 2014 (2 ) :- In pursuance of section 21, and in exercise of the powers 
conferred by sub -section ( 1) of section 22, of the Representation of the People Act, 1951 (43 
of 1951), the Election Commission of India, in consultation with the Government of 
Karnataka,hereby : 


(1) 


(ii) 


designates the officer, specified in column (1 ) of the TABLE below , to be the 
Returning Officer; and 
appoints the officer, specified in column (2 ) of the said Table, to be the 
Assistant Returning Officer to assist the Returning officer in the performance 
of his functions; 


in respect of the biennial election to the Legislative Council of the State of Karnataka, by the 
members of Legislative Assembly of the State, to be held in pursuance of the Governor s 
notification published in the official Gazette of the State on 2nd June, 2014 : 

TABLE 


Officer Designated as Returning Officer 


Officer Appointed as Assistant Returning Officer 

2 . 
Shri, Jayathirtha P .Galagali, Joint Secretary , 

Karnataka Legislative Assembly . 


Secretary , 
Karnataka Legislative Assembly . 


By order, 


(K . AJAYA KUMAR ) 
Principal Secretary to the 
Election Commission of India 


ಐಶೇಷ ರಾಜ್ಯ ಪತ್ರಿಕೆ 


20 - IV 
Part - IV 


2300sodo , ideataso , anar 9 , 9008 09, SE JE 0626 ) 
Bangalore, Monday , June 2 , 2014 (Jyeishta 12 , Shaka Varsha 1936 ) 
PERSONNEL AND ADMINISTRATIVE REFORMS SECRETARIAT 


Do. 2un 
No . 351 


NOTIFICATION 


NO . DPAR 01 CHURASA 2014 , BANGALORE , DATED : 2ND JUNE , 2014 


The following Presidential Notification under Section 12 of the Representation of the People Act, 1951 issued in 
No. F .No .H . 11024 (1) / 2014 - Leg. II , dated : 02 -06 - 2014 , Notification No. 318 / CS / 2 / 2014 (1), dated : 02- 06 -2014 and 
No.318 /CS / 2 / 2014 (2 ), dated : 02 -06 - 2014 of the Election Commission of India are re -published hereunder for general 
information : 


೧೮೮೬ 


PDF 837 ODPUS , TODOJO, Eero 05 , 9008 


ವಿಶೇಷ ರಾಜ್ಯ ಪತ್ರಿಕೆ 


Government of India 
Ministry of Law and Justice 

(Legislative Department) 


New Delhi, the 2n4 June, 2014 , 

Jyaisstha 12 , 1936 (Saka ) . 


Notification 


S . O . ( E ) . In pursuance of section 12 of Representation of the People Act, 1951 (43 of 1951 ) , 
the President is pleased to call upon the elected members of the Legislative Assembly of each 
State specified in column (2 ) of the Table below , to elect, in accordance with the provisions of 
the said Act and of the rules and orders made thereunder , the number of member ( s ) specified 
against each State in column ( 3 ) of the said Table , for the purpose of filling the sear ( s ) of 
member ( s ) of the Council of States whose term of office is due to expire on the date mentioned 
in the corresponding entry in column ( 4 ) of the said Table , on the expiration of their term of 
office : 

TABLE 


SI.No . 


Name of State 


No . of seats to 
be filled 

( 3 ) 


( 2 ) 
Arunachal Pradesh 

Karnataka 
Mizoram 


Date of 
Retirement 

( 4 ) 
26 -05 - 2014 
24 -06 - 2014 
18 -07 - 2014 


[ F .No . H . 11024 ( 1 / 2014 -Leg . 11 ] 


(P . K . Malhotra ) 
Secretary to the Government of India 


ELECTION COMMISSION OF INDIA 


Nirvachan Sadan , Ashoka Road , New Delhi - 110001 . 

Dated : 2nd June , 2014 

Jyaishtha 12 , 1936 (Saka ) 
NOTIFICATION 


No . 318 / CS / 2 / 2014 ( 1 ) : - Whereas, the President of India has, by notification issued under 
section 12 of the Representation of the People Act, 1951 (43 of 1951) and published in the Gazette of 
India on 2nd June, 2014 been pleased to call upon the elected members of each of the Legislative 
Assemblies of the States , specified in columns ( 1 ) of the TABLE below , to elect to the Council of States , 
the number ofmembers specified against that State in column ( 2 ) of the said TABLE ; 

TABLE 
Name of the States 

No . ofmembers 
( 1 

( 2 ) 
Arunachal Pradesh 
Karnataka 

4 
3 ) Mizoram 


2 


Now , therefore , in pursuance of sub - section ( 1 ) of section 39 and section 56 of the said Act, the 
Election Commission of India hereby - 
( A ) appoints , with respect to the said election in each of the above mentioned States , - 
( a ) the 9th June, 2014 (Monday ) , as the last date for making nominations ; 

the 10th June , 2014 ( Tuesday ), as the date for the scrutiny of the nominations; 
(c ) the 12th June, 2014 ( Thursday ) , as the last date for the withdrawal of candidatures; 
( d ) the 19th June, 2014 ( Thursday ), as the date on which a poll shall , if necessary , be taken ; 

and 
the 21st June , 2014 ( Saturday ) , as the date before which the election shall be completed ; 
and 


(b ) 


( e ) 


( B ) fixes the hours from 9 :00 A . M . to 4 : 00 P . M ., as the hours during which the poll shall , if 
necessary , be taken in all the above mentioned States, on the date specified above , for the election . 


By order , 


( K . AJAYAKUMAR ) 
Principal Secretary to the 
Election Commission of India 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೮೭ 


ELECTION COMMISSION OF INDIA 


Nirvachan Sadan , Ashoka Road , New Delhi - 110001. 

Dated : 2nd June , 2014 

Jyaishtha 12 , 1936 (Saka ) 
NOTIFICATION 


No.318 / CS /2 / 2014 (2 ): - In pursuance of section 21, and in exercise of the powers conferred 
by sub - section (1 ) of section 22 , of the Representation of the People Act, 1951 (43 of 1951), the 
Election Commission of India , in consultation with the Government of each State, specified in column 
(1 ) of the TABLE below , hereby : - 


(i) 


designates the officer, specified in the corresponding entry in column (2) of the said 
TABLE, to be the Returning Officer ; and 


. ( ii ) appoints the officer (s ), specified in the corresponding entry in column (3 ) of the said 

Table , to be the Assistant Returning Officer(s) to assist the Returning officer in the 

. performance of his functions; 
in respect of the biennial elections to the Council of States , to be held in that State , in pursuance of 
the notification of the President of India , published in the Gazette ofIndia on 2nd June, 2014 : 


TABLE 


STATE 


Officer Designated as Returning 

Officer 

( 2 ) 

Secretary, 
Arunachal Pradesh Legislative Assembly 


Arunachal 
Pradesh 


Karnataka 


Secretary, 
Karnataka Legislative Assembly. 


Officer Appointed as Assistant 
Returning Officer 

( 3 ) 
Shri K . Habung, 

Addl. Secretary , 
Arunachal Pradesh Legislative Assembly . 
Shri Jayathirtha P Galagali , 

Joint Secretary, 
Karnataka Letislative Assembly . 

Shri S .R . Zokhuma, 

Addl. Secretary, 
Mizoram Legislative Assembly 


Mizoram 


Secretary 
Mizoram Legislative Assembly . 


By order, 


(K . AJAYA KUMAR ) 
Principal Secretary to the 
Election Commission of India 


By order and in the name of the Governor of Karnataka 


P . T . KULKARNI 
Joint Chief Electoral Officer and 
Ex - Officio Joint Secretary to Govt . 

D . P . A . R . ( Elections) 


R .N.I. No.KARBIL/2001/47147 POSTAL REGN. No . RNP /KA/BGS/2202 /2014- 16 
Licensed to postwithout prepayment WPP No. 297 


೧೮೮೮ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV 
Part - IV 


ಬೆಂಗಳೂರು, ಸೋಮವಾರ, ಜೂನ್ ೨ , ೨೦೧೪ ೧೨ , ಶಕ ವರ್ಷ ೧೯೩೬) 
Bangalore , Monday , June 2 , 2014 ( Jyeishta 12 , Shaka Varsha 1936 ) 


ನಂ . ೩೫೨ 
No . 352 


KARNATAKA LEGISLATIVE ASSEMBLY SECRETARIAT 


NOTIFICATION 


No . LGA / 85 / BERS / 2014 , Bangalore, Dated: 02- 06- 2014 


In pursuance of the provision of sub - section ( 1) of section 29 of the Representation of the People Act, 1951, 
I, P . Omprakasha, Secretary , Karnataka Legislative Assembly and the Returning Officer for the Biennial Election by the 
Members of the Karnataka Legislative Assembly to fill 4 (Four) Seats in the Council of States on the retirement of Shri. 
B .K . Hariprasad , Shri. S. M .Krishna , Shri. Kore Prabhakara and Shri. M . Rama Jois , Members of Rajya Sabha on 
24 .06 .2014 , hereby fix , with the previous approval of the Election Commission of India , the Room No . 106 , First Floor, 
Vidhana Soudha, Bangalore - 560 233 as the place of poll at which a poll will be taken in pursuance of the Election 
Commission s Notification No. 318 /CS / 2 / 2014 (i) dated 2nd June , 2014 . 


P . Omprakasha 

Secretary 
Karnataka Legislative Assembly and 

Returning Officer, 
Biennial- Elections to the 
Council of States - 2014 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


ಕರ್ನಾಟಕ ರಾಜ್ಯಪತ್ರ 


9 


) 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV- A ಬೆಂಗಳೂರು, ಬುಧವಾರ, ಮೇ ೨೧ , ೨೦೧೪ (ವೈಶಾಖ ೩೧ , ಶಕ ವರ್ಷ ೧೯೩೬ ) ನಂ . ೩.೨೧ 
Part - IV - AI Bangalore, Wednesday , May 21 , 2014 ( Vaishakha 31 , Shaka Varsha 1936) | No . 321 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 02 ಹೈಕಶಿ 2013, ಬೆಂಗಳೂರು, ದಿನಾಂಕ: 21 -05 -2014 
ರಾಜ್ಯಪಾಲರು ಹೊರಡಿಸಿರುವ ಈ ಮುಂದಿನ ಆದೇಶವನ್ನು ಸಾರ್ವಜನಿಕ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ: 

ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಹೈದ್ರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ ) (ತಿದ್ದುಪಡಿ) ಆದೇಶ, 2014 

ಕರ್ನಾಟಕ (ಹೈದರಾಬಾದ್-ಕರ್ನಾಟಕ ಪ್ರದೇಶಕ್ಕೆ ರಾಜ್ಯಪಾಲರ ವಿಶೇಷ ಹೊಣೆಗಾರಿಕೆ) ಆದೇಶ, 2013ರ ಖಂಡ 2ರಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕದ ರಾಜ್ಯಪಾಲರು, ಈ ಮೂಲಕ, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ ( ಹೈದರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ 
ನಿಯಂತ್ರಣ) ಆದೇಶ, 2013ಕ್ಕೆ ಈ ಮುಂದಿನ ತಿದ್ದುಪಡಿಗಳನ್ನು ಮಾಡುತ್ತಾರೆ , ಎಂದರೆ: 

ಆದೇಶ 
1. ಹೆಸರು ಮತ್ತು ಪ್ರಾರಂಭ.- (1) ಈ ಆದೇಶವನ್ನು , ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಹೈದರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ 
ನಿಯಂತ್ರಣ) (ತಿದ್ದುಪಡಿ) ಆದೇಶ, 2014 ಎಂದು ಕರೆಯತಕ್ಕದ್ದು. 

(2) ಅದು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಪ್ಯಾರಾ 1ರ ತಿದ್ದುಪಡಿ - ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಹೈದರಾಬಾದ್- ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ ) ಆದೇಶ, 2013ರಲ್ಲಿ 
( ಇಲ್ಲಿ ಇನ್ನುಮುಂದೆ ಸದರಿ ಆದೇಶ ಎಂದು ಉಲ್ಲೇಖಿಸಲಾಗಿದೆ) ಪ್ಯಾರಾ 1ರಲ್ಲಿ, ಖಂಡ (2) ರಲ್ಲಿ, “ಕೋರ್ಸುಗಳಿಗೆ ” ಎಂಬ ಪದದ ನಂತರ, “ ಅಥವಾ 
ವಿಶ್ವವಿದ್ಯಾನಿಲಯಗಳು ಅಥವಾ ಸಂಸ್ಥೆಗಳು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

3. ಪ್ಯಾರಾ 2ರ ತಿದ್ದುಪಡಿ - ಸದರಿ ಆದೇಶದ ಪ್ಯಾರಾ 2ರಲ್ಲಿನ ಉಪ ಪ್ಯಾರಾ (1)ರಲ್ಲಿ, 
(1) ( ಬಿ) ಬಾಬ್ರಿಗೆ ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ : 

“( ಬಿ) “ ಸ್ಥಳೀಯ ಪ್ರದೇಶ ” ಎಂದರೆ, ಈ ಆದೇಶದ 3ನೇ ಪ್ಯಾರಾದಲ್ಲಿ ನಿರ್ದಿಷ್ಟಪಡಿಸಲಾದ ಹೈದರಾಬಾದ್ 

ಕರ್ನಾಟಕ ಪ್ರದೇಶ ”. 
( ii) ಬಾಬು ( ಐ ) ಮತ್ತು ಅದಕ್ಕೆ ಸಂಬಂಧಪಡುವ ನಮೂದುಗಳ ನಂತರ, ಈ ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 
“( ಜೆ) ಶೈಕ್ಷಣಿಕ ಸಂಸ್ಥೆ ” ಎಂದರೆ, ರಾಜ್ಯ ಸರ್ಕಾರದಿಂದ ಅಥವಾ ಇತರ ಸಕ್ಷಮ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣವನ್ನು 

ನೀಡುತ್ತಿರುವ ಒಂದು ಸಂಸ್ಥೆ ಮತ್ತು ಇದು ಒಂದು ವಿಶ್ವವಿದ್ಯಾನಿಲಯಕ್ಕೆ ಅಥವಾ ಕಾನೂನು ಮೂಲಕ ಸ್ಥಾಪಿತವಾದ 
ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿರುವ ಸಂಸ್ಥೆಗಳನ್ನು ಒಳಗೊಳ್ಳುತ್ತದೆ; 
“ ವ್ಯಾಸಂಗ ಪ್ರಮಾಣಪತ್ರ ” ಎಂದರೆ, ಆದೇಶದ ಪ್ಯಾರಾ 4ರ ಮೇರೆಗೆ ಅಗತ್ಯಪಡಿಸಲಾದಂತೆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು 
ನೀಡಿರುವ ಮತ್ತು ಆ ಶೈಕ್ಷಣಿಕ ಸಂಸ್ಥೆ ಇರುವ ಸ್ಥಳದ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯು ಯುಕ್ತವಾಗಿ 
ಪ್ರಮಾಣೀಕರಿಸಿರುವ ಒಂದು ಪ್ರಮಾಣಪತ್ರ; 


( ೧೮೮೯ ) 


೧೮೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(ಎಲ್) ವ್ಯಾಸಂಗದ ಯಾವುದೇ ಕೋರ್ಸ್‌ನ ಪ್ರವೇಶಕ್ಕೆ ಸಂಬಂಧಿಸಿದಂತೆ, “ಸಂಬಂಧಪಟ್ಟ ಅರ್ಹತಾ ಪರೀಕ್ಷೆ” ಎಂದರೆ, ಅಂಥ ವ್ಯಾಸಂಗದ 

ಕೋರ್ಸಿಗೆ ಪ್ರವೇಶ ಪಡೆಯಲು ತೇರ್ಗಡೆಯಾಗಬೇಕಾದ ಕನಿಷ್ಠ ಶೈಕ್ಷಣಿಕ ಅರ್ಹತಾ ಪರೀಕ್ಷೆ: 
( ಎಂ ) “ ಅರ್ಹತಾ ಪ್ರಮಾಣಪತ್ರ ” ಎಂದರೆ , ಸ್ಥಳೀಯ ವ್ಯಕ್ತಿಯೆಂದು ಒಬ್ಬ ವ್ಯಕ್ತಿಯು ಮಾಡಿದ ಕ್ಷೇಮನ್ನು ರುಜುವಾತುಪಡಿಸಲು ಸಕ್ಷಮ 

ಪ್ರಾಧಿಕಾರಿಯು ನೀಡಿದ ಅರ್ಹತಾ ಪ್ರಮಾಣಪತ್ರ; 
(ಎನ್) “ಸಿಂಧುತ್ವ ಪ್ರಮಾಣಪತ್ರ ” ಎಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ನೀಡಿದ ಅರ್ಹತಾ ಪ್ರಮಾಣಪತ್ರದ ಒಂದು ಸಿಂಧುತ್ವ 

ಪ್ರಮಾಣಪತ್ರ ; 
“ ಪ್ರಾದೇಶಿಕ ವಿಶ್ವವಿದ್ಯಾನಿಲಯ ” ಎಂದರೆ, ಹೈದರಾಬಾದ್ -ಕರ್ನಾಟಕ ಪ್ರದೇಶವನ್ನು ಒಳಗೊಂಡಂತೆ ತನ್ನ ಅಧಿಕಾರವ್ಯಾಪ್ತಿಯನ್ನು 

ಹೊಂದಿರುವ, ಮೊದಲೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಒಂದು ವಿಶ್ವವಿದ್ಯಾನಿಲಯ ”. 
4. ಪ್ಯಾರಾ 3ರ ತಿದ್ದುಪಡಿ - ಸದರಿ ಆದೇಶದ 3ನೇ ಪ್ಯಾರಾಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

“ 3, ಸ್ಥಳೀಯ ಪ್ರದೇಶ - ಬೀದರ್, ಗುಲ್ಬರ್ಗ , ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಒಳಗೊಂಡಿದ್ದು, 
ಹೈದರಾಬಾದ್ -ಕರ್ನಾಟಕ ಪ್ರದೇಶವೆಂದು ಕರೆಯಲಾಗುವ ರಾಜ್ಯದ ಭಾಗವನ್ನು ಸ್ಥಳೀಯ ಪ್ರದೇಶವೆಂದು ಪರಿಗಣಿಸತಕ್ಕದ್ದು. ” 

5. ಪ್ಯಾರಾ 4ರ ತಿದ್ದುಪಡಿ - ಸದರಿ ಆದೇಶದ 4ನೇ ಪ್ಯಾರಾದಲ್ಲಿ, ವಿವರಣೆ ಮತ್ತು ಅದರ ಅಡಿಯಲ್ಲಿನ ಸಂಬಂಧಪಟ್ಟ ನಮೂದುಗಳನ್ನು 
ಬಿಟ್ಟುಬಿಡತಕ್ಕದ್ದು. 

6. ಪ್ಯಾರಾ 8ರ ತಿದ್ದುಪಡಿ - ಸದರಿ ಆದೇಶದ 8ನೇ ಪ್ಯಾರಾದಲ್ಲಿ, “ಸ್ಥಳೀಯ ಪ್ರದೇಶಕ್ಕೆ ಸಂಬಂಧಿಸಿದ ” ಎಂಬ ಪದಗಳನ್ನು 
ಬಿಟ್ಟುಬಿಡತಕ್ಕದ್ದು. 

7. ಪ್ಯಾರಾ 13 ಮತ್ತು 14ರ ಸೇರ್ಪಡೆ. 12ನೇ ಪ್ಯಾರಾದ ನಂತರ, ಈ ಮುಂದಿನದನ್ನು ಸೇರಿಸತಕ್ಕದು ಎಂದರೆ: 

*13. ನಿಯಮಗಳನ್ನು ರಚಿಸುವ ಅಧಿಕಾರ.- (1) ರಾಜ್ಯ ಸರ್ಕಾರವು ಈ ಆದೇಶದ ಉದ್ದೇಶವನ್ನು ಈಡೇರಿಸಲು, ಅಧಿಸೂಚನೆಯ ಮೂಲಕ 
ನಿಯಮಗಳನ್ನು ರಚಿಸಬಹುದು. 

(2) ಹಾಗೆ ರಚಿಸಿದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ನಂತರ, ಆದಷ್ಟು ಬೇಗನೆ, ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು 
ಸದನದ ಮುಂದೆ ಮಂಡಿಸತಕ್ಕದ್ದು. 

14. ತೊಂದರೆಯನ್ನು ನಿವಾರಿಸುವ ಅಧಿಕಾರ .- (1) ಈ ಆದೇಶದ ಉಪಬಂಧಗಳನ್ನು ಕಾರ್ಯಗತಗೊಳಿಸುವಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ , ರಾಜ್ಯ ಸರ್ಕಾರವು, ಆ ತೊಂದರೆಯನ್ನು ನಿವಾರಿಸಲು ಅಗತ್ಯವೆಂದು ಅಥವಾ ಯುಕ್ತವೆಂದು ಕಂಡುಬರಬಹುದಾದಂಥ , ಈ ಆದೇಶದ 
ಉಪಬಂಧಗಳಿಗೆ ಅಸಂಗತವಲ್ಲದಂಥ ಉಪಬಂಧಗಳನ್ನು ಅಧಿಸೂಚನೆಯ ಮೂಲಕ ರಚಿಸಬಹುದು. 

(2) ಪ್ಯಾರಾ (1)ರ ಅಡಿಯಲ್ಲಿ ಮಾಡಲಾದ ಪ್ರತಿಯೊಂದು ಆದೇಶವನ್ನು, ಅದನ್ನು ಮಾಡಿದ ನಂತರ, ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಮುಂದೆ ಮಂಡಿಸತಕ್ಕದ್ದು. ” 


8. ಮೊದಲನೇ ಅನುಸೂಚಿಯ ಪ್ರತ್ಯಾಯೋಜನೆ.- ಸದರಿ ಆದೇಶದ ಮೊದಲನೇ ಅನುಸೂಚಿಗೆ ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, 


ಎಂದರೆ: 


* ಮೊದಲನೇ ಅನುಸೂಚಿ 


[ ಪ್ಯಾರಾ 1(2) ಮತ್ತು ಪ್ಯಾರಾ 6(1) ನ್ನು ನೋಡಿ] 
( ಎ) ಕಾನೂನು ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆಗೊಂಡಿರುವ ಶೈಕ್ಷಣಿಕ ಸಂಸ್ಥೆಗಳು ಒದಗಿಸುವ 
ಸ್ನಾತಕೋತ್ತರದವರೆಗಿನ ಮತ್ತು ಅದನ್ನು ಒಳಗೊಂಡ ಎಲ್ಲ ಕೋರ್ಸುಗಳು ಮತ್ತು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಹಂಚಿಕೆ ಮಾಡುವ 
ಸಲುವಾಗಿ ಸರ್ಕಾರಕ್ಕೆ ನೀಡಿರುವ ಸೀಟುಗಳ ಸಂಬಂಧದಲ್ಲಿ ಮತ್ತು ಆ ಪ್ರದೇಶದಲ್ಲಿನ ಇತರ ವಿಶ್ವವಿದ್ಯಾನಿಲಯಗಳು, ಎಂದರೆ, 

(1) ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಬಳ್ಳಾರಿ ; 
(2) ಗುಲ್ಬರ್ಗ ವಿಶ್ವವಿದ್ಯಾನಿಲಯ; 

(3) ಸರ್ಕಾರಿ ವಲಯದಲ್ಲಿ, ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ, ಯಾವುದೇ ಇತರ ಮಾದರಿಯಲ್ಲಿ ತರುವಾಯ 
ರೂಪುಗೊಳ್ಳಬಹುದಾದ ಪರಿಗಣಿತ ವಿಶ್ವವಿದ್ಯಾಲಯಗಳೂ ಸೇರಿದಂತೆ ಯಾವುದೇ ಇತರ ವಿಶ್ವವಿದ್ಯಾಲಯ. 

( ಬಿ) ಕಾರ್ಮಿಕ ಮಂತ್ರಾಲಯ , ಭಾರತ ಸರ್ಕಾರ ಅಥವಾ ಇತರ ಯಾವುದೇ ಇಲಾಖೆ ಅಥವಾ ಕೈಗಾರಿಕಾ ತರಬೇತಿ ಕೇಂದ್ರಗಳ ಮತ್ತು 
ಪಾಲಿಟೆಕ್ನಿಕ್‌ಗಳ ಮೂಲಕ ( ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಂಚಿಕೆ ಮಾಡಲು ಸರ್ಕಾರಕ್ಕೆ ನೀಡಲಾದ ಸೀಟುಗಳು ) ಅಥವಾ ಆ ಪ್ರದೇಶದಲ್ಲಿನ ಅನುದಾನಿತ 
ಸಂಸ್ಥೆಗಳ ಮೂಲಕ ಒದಗಿಸಲಾಗುವ ವೃತ್ತಿಪರ ತಾಂತ್ರಿಕ ಕೋರ್ಸುಗಳು. ” 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೮೯೧ 


೨ . ಎರಡನೇ ಅನುಸೂಚಿಯ ತಿದ್ದುಪಡಿ.- ಸದರಿ ಆದೇಶದ ಎರಡನೇ ಅನುಸೂಚಿಯಲ್ಲಿ, 


(1) ಶೀರ್ಷಿಕೆಯಲ್ಲಿನ “ ಪ್ಯಾರಾ 1( ಎಫ್) ಮತ್ತು ( ಜಿ) ನೋಡಿ” ಎಂಬ ಪದಗಳು, ಅಂಕಿ ಮತ್ತು ಆವರಣಗಳಿಗೆ “[ ಪ್ಯಾರಾ 1(2), ಪ್ಯಾರಾ 2(1) 
( ಜಿ), ಪ್ಯಾರಾ 2(1) (ಎಚ್ ) ಮತ್ತು ಪ್ಯಾರಾ 7 (1) ನ್ನು ನೋಡಿ]” ಎಂಬ ಪದಗಳು , ಅಂಕಿ ಮತ್ತು ಆವರಣಗಳನ್ನು ಪ್ರತಿಯೋಜಿಸತಕ್ಕದ್ದು; 
(ii) ಭಾಗ -Iರಲ್ಲಿ ಬಾಬು ( 11) ಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

“(11) ಇಎಸ್‌ಐಸಿ ವೈದ್ಯಕೀಯ ಕಾಲೇಜು, ಗುಲ್ಬರ್ಗಾ ”. 
(ii) ಭಾಗ- II ರಲ್ಲಿ, “ರಾಜ್ಯವ್ಯಾಪಿ ಶೈಕ್ಷಣಿಕ ಸಂಸ್ಥೆಗಳು ” ಎಂಬ ಶೀರ್ಷಿಕೆಯ ಅಡಿಯಲ್ಲಿ, ಮೊದಲನೇ ಪ್ಯಾರಾದಲ್ಲಿನ “ ಅಥವಾ ಮೊದಲನೇ 
ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ ರಾಜ್ಯವ್ಯಾಪಿ ಅಲ್ಲದ ವಿಶ್ವವಿದ್ಯಾನಿಲಯಗಳು ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು . 


ಹೆಚ್ .ಆರ್ . ಭಾರದ್ವಾಜ್ , 
ಕರ್ನಾಟಕ ರಾಜ್ಯಪಾಲರು 


ಕರ್ನಾಟಕದ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಲ್, ಲೋಕನಾಥ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
(ಹೈದ್ರಾಬಾದ್ - ಕರ್ನಾಟಕ ವಿಶೇಷಕೋಶ) 

ಸಿಆಸುಇ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 02 HKE 2013 , Bangalore , dated : 21.05 .2014 


The following Order made by the Governor is hereby published for general information : 
THE KARNATAKA EDUCATIONAL INSTITUTIONS (REGULATIONS OF ADMISSION IN THE 

HYDERABAD -KARNATAKA REGION ) (AMENDMENT) ORDER , 2014 


In exercise of the powers conferred by clause 2 of the Karnataka (Special Responsibility of the Governor for 
Hyderabad -Karnataka Region) Order, 2013 , the Governor of Karnataka hereby makes , the following Amendments to the 
Karnataka Educational Institutions (Regulations of Admission in the Hyderabad -Karnataka Region ) Order , 2013 , namely : 


ORDER 


1 . Title and commencement .- ( 1) This order may be called the Karnataka Educational Institutions (Regulations 
of Admission in the Hyderabad -Karnataka Region ) (Amendment) Order, 2014 . 

(2 ) It shall come into force from the date of its publication in the Official Gazette. 

2 . Amendment of para 1.- In the Karnataka Educational Institutions (Regulations of Admission in the 
Hyderabad - Karnataka Region ) Order , 2013 (herein after referred to as the said order), in para 1 , in clause (2), after the 
words " to the courses", the words " or universities or institutions " shall be inserted . 

3 . Amendment of para 2 .- In para 2 , of the said order in sub - para (1), 

(i) for item (b), the following shall be substituted , namely: 

"(b ) " Local area " means the area of the Hyderabad -Karnataka Region specified in paragraph 3 of this 
order." 
( ii) after item (i) and entries relating thereto ,, the following shall be inserted , namely : 

“ (j) Educational Institution ” means an institution imparting education recognized by the State Government, or 
other competent authority and includes institutions affiliated to an University or an University established by Law ; 


(k ) “ Study Certificate” means a certificate issued by the Head of the Educational Institution duly certified by BEO 
exercising the jurisdiction over the place where the educational institution is located as required under para 4 of the 
order ; 

(1) "Relevant qualifying examination ", in relation to admission to any course of study , means the examination , a 
pass in which is the , minimum educational qualification for admission to such course of study ; 


059 


FDF & T DOXE, ndiwao , we do n€ , 9008 


ವಿಶೇಷ ರಾಜ್ಯ ಪತ್ರಿಕೆ 


(m ) “Eligibility Certificate ” means the eligibility certificate issued by the Competent Authority to prove the claim of 
an individual as local person . 

(n ) “Validity Certificate” means a certificate of validity of an eligibility certificate , issued by the Deputy 
Commissioner of the District; 

(o ) “ Regional University " means a university specified in First Schedule having its jurisdiction covering 
Hyderabad - Karnataka region ." 

4 . Amendment of para 3 .- For para 3 of the said order, the following shall be substituted , namely : 

" 3 . Local Area .- The part of the State called the Hyderabad - Karnataka Region comprising the districts of 
Bidar , Gulbarga , Yadgir, Raichur, Koppal and Bellary shall be regarded as the local area ." 

5 . Amendment of para 4 .- In para 4 of the said order , the explanation and the entries relating thereunder shall 
be omitted . 


6 . Amendment of para 8 .- In para 8 of the said Order , the words " in respect of that local area " shall be omitted . 
7 . Insertion of para 13 and 14 .- After para 12 , the following shall be inserted , namely : 

" 13 . Power to make rules.- (1) The State Government may by notification make rules to carry out the purpose of 
this Order. 


( 2 ) Every rule so made shall, as soon as may be , after it is made be laid before each House of the State 
Legislature . 

14 . Power to remove difficulty .- (1) If any difficulty arises in giving effect to the provisions of this Order, the 
State Government may by notification make such provisions which are not inconsistent with the provisions of this Order, 
as appear to it to be necessary or expedient for removing difficulty . 

(2 ) Every Order made under para ( 1) shall as soon , as may be, after it is made be laid before the State Legislature." 

8 . Substitution of first schedule.- For first schedule to the said Order, the following shall be substituted , 
namely : 

" FIRST SCHEDULE 

(see paragraph 1(2 ) and para 6 ( 1)] 
(A ) All courses up to and inclusive of the Post Graduate level provided by the educational institutions affiliated to the 

University established by law and in respect of Private Educational Institutions in respect of seats given to 
Government for allocation and other Universities in the region , namely : 
( 1) Sri Krishnadevaraya University , Bellary ; 
(2 ) Gulbarga University; 
(3 ) Any other university , including deemed universities , which may be created subsequently in Government 

sector , PPP , any other model. 
(B ) Vocational Technical courses provided by Ministry of labour , GOI or any other department or through Industrial 

Training Institutes and Polytechnics , (seats given to Government for allocation in Private Educational 
Institutions) or Grant- in -aid institutions in the region ." 
9 . Amendment of second schedule .- In second schedule to the said Order, 

(i) in the heading, for the words, figure and brackets " see paragraph 1(f) and (g)", the words, figure and brackets " 
( see para 1 (2 ), para 2 ( 1)(g), para 2 ( 1) (h ) and para 7 ( 1)]" shall be substituted ; 
( ii) in Part-I, for item ( 11), the following shall be substituted , namely : 

" (11) ESIC Medical College, Gulbarga ". 
( iii) in Part-II, under the heading " Statewide Educational Institutions" in forest paragraph , the words " or non 
state wise Universities referred to in First Schedule " shall be omitted . 


H . R . BHARADWAJ 
GOVERNOR OF KARNATAKA 


By Order and in the name of the Governor of Karnataka 


K . L . LOKANATHA 
Joint Secretary to Government 
(Hyderabad -Karnataka Special Cell ) 

DPAR 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ 

೧೮೯೩ 
ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A ಬೆಂಗಳೂರು, ಬುಧವಾರ, ಮೇ ೨೧, ೨೦೧೪ ( ವೈಶಾಖ ೩೧, ಶಕ ವರ್ಷ ೧೯೩೬ ) ನಂ . ೩೨೨ 
Part - IV -A Bangalore , Wednesday , May 21 , 2014 (Vaishakha 31, Shaka Varsha 1936 ) No . 322 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 02 ಹೈಕಶಿ 2013 ( ಭಾಗ-1), ಬೆಂಗಳೂರು, ದಿನಾಂಕ: 21 - 05 - 2014 
ರಾಜ್ಯಪಾಲರು ಹೊರಡಿಸಿರುವ ಈ ಮುಂದಿನ ಆದೇಶವನ್ನು ಸಾರ್ವಜನಿಕ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ: 
ಕರ್ನಾಟಕ ಖಾಸಗಿ ಅನುದಾನರಹಿತ ಶೈಕ್ಷಣಿಕ ಸಂಸ್ಥೆಗಳ ( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ) ( ತಿದ್ದುಪಡಿ ) ಆದೇಶ, 2014 

ಕರ್ನಾಟಕ ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ರಾಜ್ಯಪಾಲರ ವಿಶೇಷ ಹೊಣೆಗಾರಿಕೆ) ಆದೇಶ, 2013ರ ಖಂಡ 2ರಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕದ ರಾಜ್ಯಪಾಲರು, ಈ ಮೂಲಕ, ಕರ್ನಾಟಕ ಖಾಸಗಿ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳ ( ಹೈದರಾಬಾದ್ 
ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ ) ಆದೇಶ, 2013ಕ್ಕೆ ಈ ಮುಂದಿನ ತಿದ್ದುಪಡಿಗಳನ್ನು ಮಾಡುತ್ತಾರೆ, ಎಂದರೆ: 

ಆದೇಶ 
1. ಹೆಸರು ಮತ್ತು ಪ್ರಾರಂಭ.- (1) ಈ ಆದೇಶವನ್ನು , ಕರ್ನಾಟಕ ಖಾಸಗಿ ಅನುದಾನರಹಿತ ಶೈಕ್ಷಣಿಕ ಸಂಸ್ಥೆಗಳ (ಹೈದರಾಬಾದ್ -ಕರ್ನಾಟಕ 
ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ) ( ತಿದ್ದುಪಡಿ ) ಆದೇಶ, 2014 ಎಂದು ಕರೆಯತಕ್ಕದ್ದು. 

(2) ಅದು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 1ನೇ ಪ್ಯಾರಾದ ತಿದ್ದುಪಡಿ:- ಕರ್ನಾಟಕ ಖಾಸಗಿ ಅನುದಾನರಹಿತ ಶೈಕ್ಷಣಿಕ ಸಂಸ್ಥೆಗಳ ( ಹೈದರಾಬಾದ್ - ಕರ್ನಾಟಕ ಪ್ರದೇಶದಲ್ಲಿ ಪ್ರವೇಶ 
ನಿಯಂತ್ರಣ) ಆದೇಶ, 2013ರ ( ಇದರಲ್ಲಿ ಇನ್ನು ಮುಂದೆ ಸದರಿ ಆದೇಶ ಎಂದು ಉಲ್ಲೇಖಿಸಲಾಗಿದೆ) 1ನೇ ಪ್ಯಾರಾದ (2) ನೇ ಉಪಪ್ಯಾರಾಗೆ ಈ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು , ಎಂದರೆ: 

- “(2) ಈ ಆದೇಶವು ಅನುಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿದ ಕೋರ್ಸ್‌ಗಳಿಗೆ ಅಥವಾ ವಿಶ್ವವಿದ್ಯಾಲಯಗಳಿಗೆ ಅಥವಾ ಸಂಸ್ಥೆಗಳಿಗೆ 
ಅನ್ವಯವಾಗತಕ್ಕದ್ದು ”. 

3. 2ನೇ ಪ್ಯಾರಾದ ತಿದ್ದುಪಡಿ - ಸದರಿ ಆದೇಶದ 2ನೇ ಪ್ಯಾರಾದ (1) ನೇ ಉಪಖಂಡದಲ್ಲಿ, 
(1) ( ಎ) ಬಾಬಿಗೆ ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 

“( ಎ) ಯಾವುದೇ ಅಧ್ಯಯನ ಕೋರ್ಸ್‌ನ ಸಂಬಂಧದಲ್ಲಿ ಲಭ್ಯವಿರುವ ಸೀಟುಗಳು ” ಎಂದರೆ , ಖಾಸಗಿ ಅನುದಾನರಹಿತ ಶೈಕ್ಷಣಿಕ ಸಂಸ್ಥೆಗಳ 
ಮೂಲಕ ಪ್ರವೇಶ ನೀಡುವುದಕ್ಕಾಗಿ ಆ ಕೋರ್ಸ್‌ನಲ್ಲಿ ಲಭ್ಯವಿರುವ ಸೀಟುಗಳ ಸಂಖ್ಯೆ ”. 

(ii) ( ಬಿ) ಬಾಬಿಗೆ , ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 
- *( ಬಿ) “ ಸ್ಥಳೀಯ ಪ್ರದೇಶ” ಎಂದರೆ, ಈ ಆದೇಶದ 3ನೇ ಪ್ಯಾರಾದಲ್ಲಿ ನಿರ್ದಿಷ್ಟಪಡಿಸಲಾದ ಹೈದರಾಬಾದ್ -ಕರ್ನಾಟಕ 


9 


. 


ಪ್ರದೇಶ”. 


( iii) ಬಾಬು ( ಐ ) ಮತ್ತು ಅದಕ್ಕೆ ಸಂಬಂಧಪಡುವ ನಮೂದುಗಳ ನಂತರ , ಈ ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 
"(ಜೆ) ಶೈಕ್ಷಣಿಕ ಸಂಸ್ಥೆ ” ಎಂದರೆ, ರಾಜ್ಯ ಸರ್ಕಾರದಿಂದ ಅಥವಾ ಇತರ ಸಕ್ಷಮ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣವನ್ನು 

ನೀಡುತ್ತಿರುವ ಒಂದು ಸಂಸ್ಥೆ ಮತ್ತು ಇದು ಒಂದು ವಿಶ್ವವಿದ್ಯಾನಿಲಯಕ್ಕೆ ಅಥವಾ ಕಾನೂನು ಮೂಲಕ ಸ್ಥಾಪಿತವಾದ 
ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿರುವ ಸಂಸ್ಥೆಗಳನ್ನು ಒಳಗೊಳ್ಳುತ್ತದೆ; 
“ ವ್ಯಾಸಂಗ ಪ್ರಮಾಣಪತ್ರ” ಎಂದರೆ, ಆದೇಶದ ಪ್ಯಾರಾ 4ರ ಮೇರೆಗೆ ಅಗತ್ಯಪಡಿಸಲಾದಂತೆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು 
ನೀಡಿರುವ ಮತ್ತು ಆ ಶೈಕ್ಷಣಿಕ ಸಂಸ್ಥೆ ಇರುವ ಸ್ಥಳದ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯು (BEO) 

ಯುಕ್ತವಾಗಿ ಪ್ರಮಾಣೀಕರಿಸಿರುವ ಒಂದು ಪ್ರಮಾಣಪತ್ರ; 
(ಎಲ್) ವ್ಯಾಸಂಗದ ಯಾವುದೇ ಕೋರ್ಸ್‌ನ ಪ್ರವೇಶಕ್ಕೆ ಸಂಬಂಧಿಸಿದಂತೆ, “ಸಂಬಂಧಪಟ್ಟ ಅರ್ಹತಾ ಪರೀಕ್ಷೆ” ಎಂದರೆ, ಅಂಥ ವ್ಯಾಸಂಗದ 

ಕೋರ್ಸಿಗೆ ಪ್ರವೇಶ ಪಡೆಯಲು ತೇರ್ಗಡೆಯಾಗಬೇಕಾದ ಕನಿಷ್ಠ ಶೈಕ್ಷಣಿಕ ಅರ್ಹತಾ ಪರೀಕ್ಷೆ; 
( ಎಂ ) “ ಅರ್ಹತಾ ಪ್ರಮಾಣಪತ್ರ ” ಎಂದರೆ, ಸ್ಥಳೀಯ ವ್ಯಕ್ತಿಯೆಂದು ಒಬ್ಬ ವ್ಯಕ್ತಿಯು ಮಾಡಿದ ಕ್ಲಮನ್ನು ರುಜುವಾತುಪಡಿಸಲು ಸಕ್ಷಮ 

ಪ್ರಾಧಿಕಾರಿಯು ನೀಡಿದ ಅರ್ಹತಾ ಪ್ರಮಾಣಪತ್ರ: 


( ಎನ್ ) ಸಿಂಧುತ್ವ ಪ್ರಮಾಣಪತ್ರ ” ಎಂದರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ನೀಡಿದ ಅರ್ಹತಾ ಪ್ರಮಾಣಪತ್ರದ ಒಂದು ಸಿಂಧುತ್ವ 

ಪ್ರಮಾಣಪತ್ರ; 


೧೮೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


4. ಪ್ಯಾರಾ 3ರ ತಿದ್ದುಪಡಿ.- ಸದರಿ ಆದೇಶದ 3ನೇ ಪ್ಯಾರಾಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

3. ಸ್ಥಳೀಯ ಪ್ರದೇಶ.- ಬೀದರ್, ಗುಲ್ಬರ್ಗ , ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಒಳಗೊಂಡಿದ್ದು, 
ಹೈದರಾಬಾದ್ -ಕರ್ನಾಟಕ ಪ್ರದೇಶವೆಂದು ಕರೆಯಲಾಗುವ ರಾಜ್ಯದ ಭಾಗವನ್ನು ಸ್ಥಳೀಯ ಪ್ರದೇಶವೆಂದು ಪರಿಗಣಿಸತಕ್ಕದ್ದು. ” 

5. ಪ್ಯಾರಾ 4ರ ತಿದ್ದುಪಡಿ - ಸದರಿ ಆದೇಶದ 4ನೇ ಪ್ಯಾರಾದಲ್ಲಿ , ವಿವರಣೆ ಮತ್ತು ಅದರ ಅಡಿಯಲ್ಲಿನ ಸಂಬಂಧಪಟ್ಟ ನಮೂದುಗಳನ್ನು 
ಬಿಟ್ಟುಬಿಡತಕ್ಕದ್ದು. 
6. 5ನೇ ಪ್ಯಾರಾದ ತಿದ್ದುಪಡಿ - ಸದರಿ ಆದೇಶದ 5ನೇ ಪ್ಯಾರಾದಲ್ಲಿ, (5) ನೇ ಬಾಬಿಗೆ ಈ ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ: 

“(5) ಸರ್ಕಾರವು ಅಧಿವಾಸದ (Domicile ) ಸಾಕ್ಷ್ಯಕ್ಕಾಗಿ ಸಿಂಧುತ್ವ ಪ್ರಮಾಣಪತ್ರವನ್ನು ನೀಡುವುದಕ್ಕಾಗಿ ಸಕ್ಷಮ ಪ್ರಾಧಿಕಾರವನ್ನು 
ಅಧಿಸೂಚಿಸಬಹುದು ಮತ್ತು ಕಾರ್ಯವಿಧಾನಗಳನ್ನು ನಿರೂಪಿಸಬಹುದು. ” 

7. 7ನೇ ಪ್ಯಾರಾದ ತಿದ್ದುಪಡಿ.- ಸದರಿ ಆದೇಶದ 7ನೇ ಪ್ಯಾರಾದಲ್ಲಿ, (1) ನೇ ಬಾಬಿನಲ್ಲಿ, “ಅರ್ಭ್ಯಥಿ್ರಗಳು ” ಎಂಬ ಪದಕ್ಕೆ “ವ್ಯಕ್ತಿಗಳು” ಎಂಬ 
ಪದವನ್ನು ಪ್ರತ್ಯಾಯೋಜಿಸತಕ್ಕದ್ದು. 

8. ಪ್ಯಾರಾ 8ರ ತಿದ್ದುಪಡಿ.- ಸದರಿ ಆದೇಶದ 8ನೇ ಪ್ಯಾರಾದಲ್ಲಿ , ಸ್ಥಳೀಯ ಪ್ರದೇಶಕ್ಕೆ ಸಂಬಂಧಿಸಿದ ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 
9. ಪ್ಯಾರಾ 13 ಮತ್ತು 14ರ ಸೇರ್ಪಡೆ.- ಸದರಿ ಆದೇಶದ 12ನೇ ಪ್ಯಾರಾದ ನಂತರ , ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ : 

*13. ನಿಯಮಗಳನ್ನು ರಚಿಸುವ ಅಧಿಕಾರ.- (1) ರಾಜ್ಯ ಸರ್ಕಾರವು ಈ ಆದೇಶದ ಉದ್ದೇಶವನ್ನು ಈಡೇರಿಸಲು, ಅಧಿಸೂಚನೆಯ ಮೂಲಕ 
ನಿಯಮಗಳನ್ನು ರಚಿಸಬಹುದು. 

( 2) ಹಾಗೆ ರಚಿಸಿದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ನಂತರ , ಆದಷ್ಟು ಬೇಗನೆ, ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು 
ಸದನದ ಮುಂದೆ ಮಂಡಿಸತಕ್ಕದ್ದು. 

14. ತೊಂದರೆಯನ್ನು ನಿವಾರಿಸುವ ಅಧಿಕಾರ.- (1) ಈ ಆದೇಶದ ಉಪಬಂಧಗಳನ್ನು ಕಾರ್ಯಗತಗೊಳಿಸುವಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಆ ತೊಂದರೆಯನ್ನು ನಿವಾರಿಸಲು ಅಗತ್ಯವೆಂದು ಅಥವಾ ಯುಕ್ತವೆಂದು ಕಂಡುಬರಬಹುದಾದಂಥ, ಈ ಆದೇಶದ 
ಉಪಬಂಧಗಳಿಗೆ ಅಸಂಗತವಲ್ಲದಂಥ ಉಪಬಂಧಗಳನ್ನು ಅಧಿಸೂಚನೆಯ ಮೂಲಕ ರಚಿಸಬಹುದು. 

( 2) ಪ್ಯಾರಾ ( 1) ರ ಅಡಿಯಲ್ಲಿ ಮಾಡಲಾದ ಪ್ರತಿಯೊಂದು ಆದೇಶವನ್ನು , ಅದನ್ನು ಮಾಡಿದ ನಂತರ , ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಮುಂದೆ ಮಂಡಿಸತಕ್ಕದ್ದು. ” 
10. ಒಂದನೇ ಅನುಸೂಚಿಯ ತಿದ್ದುಪಡಿ.- ಸದರಿ ಆದೇಶದ ಒಂದನೇ ಅನುಸೂಚಿಯಲ್ಲಿ, 

(1) ( ಎ) ಬಾಬಿನಲ್ಲಿ, “ ಪರಿಗಣಿತ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಸಂಸ್ಥೆಗಳು” ಎಂಬ ಪದಗಳ ತರುವಾಯ “ ಆ 
ಪ್ರದೇಶದಲ್ಲಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
( ii) ( ಬಿ) ಬಾಬಿನಲ್ಲಿ, ಮತ್ತು ಪಾಲಿಟೆಕ್ನಿಕ್‌ಗಳು ” ಎಂಬ ಪದಗಳ ತರುವಾಯ “ ಆ ಪ್ರದೇಶದಲ್ಲಿ ” ಎಂಬ ಪದಗಳನ್ನು 

ಸೇರಿಸತಕ್ಕದ್ದು. 
11 . ಎರಡನೇ ಅನುಸೂಚಿಯ ತಿದ್ದುಪಡಿ.- ಸದರಿ ಆದೇಶದ ಎರಡನೇ ಅನುಸೂಚಿ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ 
ಮುಂದಿನದನ್ನು ಪ್ರತ್ಯಾಯೋಜಿಸತಕ್ಕದ್ದು , ಎಂದರೆ: 

“ ಎರಡನೇ ಅನಸೂಚಿ 
(1( ಎಫ್ ) ಮತ್ತು ( ಜಿ) ಪ್ಯಾರಾಗಳನ್ನು ನೋಡಿ) 

ಭಾಗ - I 

ರಾಜ್ಯವ್ಯಾಪಿ ವಿಶ್ವವಿದ್ಯಾಲಯಗಳು 
1) ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬೆಂಗಳೂರು. 

ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಧಾರವಾಡ 
3) ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೆಂಗಳೂರು 

ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾಂ 
ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 
ಮಹಿಳಾ ವಿಶ್ವವಿದ್ಯಾಲಯ, ಬಿಜಾಪುರ 
ಪಶುವೈದ್ಯಕೀಯ ವಿಶ್ವವಿದ್ಯಾಲಯ , ಬೀದರ್ 
ಕೇಂದ್ರೀಯ ವಿಶ್ವವಿದ್ಯಾಲಯ , ಗುಲ್ಬರ್ಗಾ 
ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದ ಯಾವುದೇ ಇತರ ವಿಶ್ವವಿದ್ಯಾಲಯ, ಪರಿಗಣಿತ ವಿಶ್ವವಿದ್ಯಾಲಯ , ಮುಂತಾದವು. 

ತೋಟಗಾರಿಕಾ ವಿಶ್ವವಿದ್ಯಾಲಯ, ಬಾಗಲಕೋಟೆ 
11 ) ಇಎಸ್‌ಐಸಿ ವೈದ್ಯಕೀಯ ಕಾಲೇಜು, ಗುಲ್ಬರ್ಗಾ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 


೧೮೯೫ 


(1) 


ಭಾಗ - II 

ರಾಜ್ಯವ್ಯಾಪಿ ಶೈಕ್ಷಣಿಕ ಸಂಸ್ಥೆಗಳು 
ಈ ಮುಂದಿನ ಕೋರ್ಸ್‌ಗಳನ್ನು ಒದಗಿಸುವ ಮತ್ತು ಈ ಅನುಸೂಚಿಯ Iನೇ ಭಾಗದಲ್ಲಿ ಉಲ್ಲೇಖಿಸಲಾದ ರಾಜ್ಯವ್ಯಾಪಿ ವಿಶ್ವವಿದ್ಯಾನಿಲಯಗಳಿಗೆ 
ಅಥವಾ ಮೊದಲನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ ರಾಜ್ಯವ್ಯಾಪಿಯಲ್ಲದ ವಿಶ್ವವಿದ್ಯಾಲಯಗಳಿಗೆ ಅಥವಾ ಪದವಿಪೂರ್ವ ಶಿಕ್ಷಣ ಮಂಡಳಿಗೆ ಅಥವಾ 
ರಾಷ್ಟ್ರೀಯ ವೃತ್ತಿಪರ ತರಬೇತಿ ಪರಿಷತ್ತಿನ (ಎನ್‌ಸಿವಿಟಿ) ಪಠ್ಯಕ್ರಮದ ಪ್ರಕಾರ ಕೋರ್ಸ್‌ಗಳನ್ನು ಬೋಧಿಸುತ್ತಿರುವ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 
ಸಂಯೋಜನೆಗೊಂಡಿರುವ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳು ( ಹಂಚಿಕೆಗಾಗಿ ಸರ್ಕಾರಕ್ಕೆ ನೀಡಿರುವ ಸೀಟುಗಳು) ಅಥವಾ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು 

ಇಂಜಿನಿಯರಿಂಗ್ 
(2) ದಂತ ವೈದ್ಯಕೀಯ 

ವೈದ್ಯಕೀಯ 
ಮೆಡಿಕಲ್ ಫಾರಸಿ 
ಫಿಸಿಯೋ ಥೆರಪಿ 
ನರ್ಸಿಂಗ್ 
ದೈಹಿಕ ಶಿಕ್ಷಣ 
ಮ್ಯಾನೇಜ್‌ಮೆಂಟ್, ಅಥವಾ ಸರ್ಕಾರವು ಅಧಿಸೂಚಿಸುವ ಯಾವುದೇ ಇತರ ಕೋರ್ಸ್ 
ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಥವಾ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತು ಅಥವಾ ಭಾರತೀಯ ವೈದ್ಯಕೀಯ 
ಪರಿಷತ್ತು ಮಾನ್ಯತೆ ನೀಡಿದ್ದು, ರಾಜ್ಯ ರಾಜಧಾನಿ ಬೆಂಗಳೂರು ಪ್ರದೇಶದಲ್ಲಿನ ಕಾಲೇಜು ಅಥವಾ ಸಂಸ್ಥೆ ಅಥವಾ ಪರಿಗಣಿತ 
ವಿಶ್ವವಿದ್ಯಾಲಯವು ಬೋಧಿಸುತ್ತಿರುವ ಯಾವುದೇ ಇತರ ವಿಷಯ . 
ಕರ್ನಾಟಕದಲ್ಲಿನ ಮತ್ತು ಸರ್ಕಾರವು ಅಧಿಸೂಚಿಸಿದ ಎಲ್ಲ ಸಂಸ್ಥೆಗಳು ಬೋಧಿಸದೇ ಇರುವ ಯಾವುದೇ ಇತರ ವಿಷಯ ಅಥವಾ 
ವೃತ್ತಿಪರ ಕೋರ್ಸ್ ( ಜೆಒಸಿ) 
ಕರ್ನಾಟಕದಲ್ಲಿನ ಮತ್ತು ಸರ್ಕಾರವು ಅಧಿಸೂಚಿಸಿದ ಎಲ್ಲ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಬೋಧಿಸದೇ ಇರುವ ಯಾವುದೇ 
ಕಸಬು ( ಟ್ರೇಡ್) 


ಸರ್ಕಾರವು ಅಧಿಸೂಚಿಸಿದ ಯಾವುದೇ ಇತರ ಸಂಸ್ಥೆ ಅಥವಾ ಕೋರ್ಸ್ ಅಥವಾ ಅವೆರಡೂ . 


ಹೆಚ್ .ಆರ್. ಭಾರದ್ವಾಜ್ , 
ಕರ್ನಾಟಕ ರಾಜ್ಯಪಾಲರು 


ಕರ್ನಾಟಕದ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಲ್ . ಲೋಕನಾಥ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
(ಹೈದ್ರಾಬಾದ್ - ಕರ್ನಾಟಕ ವಿಶೇಷ ಕೋಶ) 

ಸಿಅಸುಇ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 02 HKE 2013 ( P- 1), Bangalore, dated : 21 . 05 . 2014 
The following Order made by the Governor is hereby published for general information : 


THE KARNATAKA PRIVATE UNAIDED EDUCATIONAL INSTITUTIONS (REGULATIONS OF 
ADMISSION IN THE HYDERABAD -KARNATAKA REGION ) (AMENDMENT) ORDER , 2014 

In exercise of the powers conferred by clause 2 of the Karnataka (Special Responsibility of the Governor for 
Hyderabad -Karnataka Region) Order, 2013 , the Governor of Karnataka hereby makes , the following Amendments to the 
Karnataka Private Unaided Educational Institutions (Regulations of Admission in the Hyderabad-Karnataka Region ) 
Order, 2013 , namely : 

ORDER 
1. Title and commencement.- (1) This order may be called the Karnataka Private Unaided Educational 
Institutions (Regulations of Admission in the Hyderabad -Karnataka Region ) (Amendment) Order , 2014 . 

( 2) It shall come into force from the date of its publication in the Official Gazette. 


nr 


BUOT : 37 ODZIE , TOUJO, ZOO , 9008 


ವಿಶೇಷ ರಾಜ್ಯ ಪತ್ರಿಕೆ 


2 . Amendment of para 1 .- In the Karnataka Private Unaided Educational Institutions (Regulations of Admission 
in the Hyderabad - Karnataka Region ) Order , 2013 (herein after referred to as the said order), in para 1 , for sub -para (2 ), 
the following shall be substituted , namely: 

"(2 ) This order shall apply to the courses or universities or institutions specified in the Schedules." 
3 . Amendment of para 2 .- In para 2 , of the said order, in sub -clause (1), 
(ii) for item (a ), the following shall be substituted , namely : 

" (a ) Available seats " in relation to any course of study ,means the number of seats available in that 
course for admission by the private unaided educational institutions." 
( iii ) for item (b ), the following shall be substituted , namely : 

" (b ) Local area" means the area of the Hyderabad -Karnataka Region specified in paragraph 3 of 
this order." 
(iv ) after item (i), and entries relating thereto the following shall be inserted , namely : 


" Educational Institution " means an institution imparting education recognized by the 
State Government, or other competent authority and includes institutions affiliated to 
an University or an University established by Law ; 


" Study Certificate ” means a certificate issued by the Head of the Educational 
Institution duly certified by BEO exercising the jurisdiction over the place where the 
educational institution is located as required under para 4 of the order; 


(m ) 


(n ) 


" Relevant qualifying examination ", in relation to admission to any course of study , 
means the examination , a pass in which is the, minimum educational qualification for 
admission to such course of study; 
" Eligibility Certificate"means the eligibility certificate 
issued by the Competent Authority to prove the claim of an individual as local person ; 
" Validity Certificate " means a certificate of validity of an eligibility certificate , issued by 

the Deputy Commissioner of the District." 
4 . Amendment of para 3 .- For para 3 of the said order , the following shall be substituted , namely : 

" 3 . Local Area.- The part of the State called the Hyderabad -Karnataka Region comprising the 
districts of Bidar , Gulbarga , Yadgir , Raichur, Koppal and Bellary shall be regarded as the local area ." 

5 . Amendment of para 4 .- In para 4 of the said order, Explanation and entries relating thereunder shall be 
omitted . 
6 . Amendment of para 5 .- In para 5 of the said order, for item (5 ), the following shall be substituted , namely : 

" (5 ) Government may notify the competent authority and lay down procedure for issue of the 
Validity Certificate for the proof of Domicile." 

7 . Amendment of para 7 .- In para 7 , of the said order , in item (1), for the word , "Candidates " the word "Persons" 
shall be substituted. 

8 . Amendment of para 8 .- In para 8 , of the said order the words , " in respect of that local area " shall be omitted . 
9 . Insertion of para 13 and 14 ,- After para 12 , of the said order the following shall be inserted , namely: 

" 13 . Power to make rules.- ( 1) The State Governmentmay by notification make rules to carry out the 
purpose of this Order . 

(2 ) Every rule so made shall, as soon as may be , after it is made be laid before each House of the 
State Legislature . 

14 . Power to remove difficulty.- (1) If any difficulty arises in giving effect to the provisions of this 
Order , the State Government may by notification make such provisions which are not inconsistent with the 
provisions of this Order, as appear to it to be necessary or expedient for removing difficulty . 

( 2 ) Every Order made under para ( 1) shall , as soon as may be, after it is made be laid before the State 
Legislature." 
10 . Amendment of first schedule .- In first schedule to the said order, 

in item (A ), after the words, "Deemed University or Educational Institutions" the words 
" In the region " shall be inserted . 
in item (B ), after the words, " and Polytechnics" the words " In the region " shall be 
inserted . 


ವಿಶೇಷ ರಾಜ್ಯ ಪತ್ರಿಕೆ FDDE837 DOZE, WOOWOD , TOON OE , 9008 

0052 
11. Amendment of second schedule.- For second schedule to the said order and entries relating thereunder 
the following shall be substituted , namely : 


" SECOND SCHEDULE 
[ See paragraph 1 (f) and (g ) 

Part - I 
Statewide universities : 


(1) 
(2) 


University of Agriculture Sciences , Bangalore . 
University of Agriculture Sciences , Dharwad . 
Rajeev Gandhi University of Health Sciences, Bangalore. 
Vishveshwaraiah Technological University , Belgaum . 
Kannada University , Hampi. 
Women s University , Bijapur. 
Veterinary University , Bidar. 
Central University , Gulbarga . 
Any other University , Deemed University etc ., which may be notified by the State Government. 
Horticulture University , Bagalkot 
ESIC Medical College , Gulbarga 


(9 ) 
( 10 ) 
(11) 


Part- II 
Statewide Educational Institutions: 


Private Educational Institutions (seats given to the Government for allocation ) or Public providing the following 
courses and affiliated either to the Statewide universities referred to in Part I of this Schedule or non -statewide 
Universities referred to in First schedule or Pre- university Board or Industrial Training Institutes offering courses as per 
syllabus ofNational Council for Vocational Training (NCVT): 

(1) Engineering 

Dental 


Medical 


Medical Pharmacy 
Physiotherapy 
Nursing 
Physical Education 
Management, or any other course notified by the Government. 
Any other subject recognized by the University Grants Commission OR All India Council for Technical 
Education OR Medical Council of India being taught by a college or institute or deemed university in 
state capital region of Bangalore . 
Any other subject or job orient course not being taught by all institutions in Karnataka and notified by 
the Government. 
Any trade not being taught by all the Industrial Training Institutes in Karnataka and notified by the 
Government. 
Any other institution or course or both notified by the Government." 


(10 ) 


( 11) 


( 12 ) 


H . R . BHARADWAJ 
GOVERNOR OF KARNATAKA 


By Order and in the name of the Governor of Karnataka 


K . L . LOKANATHA 
Joint Secretary to Government 
(Hyderabad -Karnataka Special Cell) 


೧೮೯೮ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 

DPAR 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A ಬೆಂಗಳೂರು, ಬುಧವಾರ, ಮೇ ೨೧ , ೨೦೧೪ (ವೈಶಾಖ ೩೧ , ಶಕ ವರ್ಷ ೧೯೩೬) ನಂ . ೩೨೩ 
Part - IV - AI Bangalore, Wednesday , May 21 , 2014 (Vaishakha 31 , Shaka Varsha 1936) || No . 323 

COMMERCE AND INDUSTRIES SECRETARIAT 

CORRIGENDUM 

No. CI 20 MMN 2014 , Bangalore, Dated: 21 . 05 .2014 
In the Notification No: CI 20 MMN 2014 , Bangalore , dated : 06 .02 .2014 published in Extra - ordinary Gazette 
dated : 06 .02 . 2014 , No .85 of part- IV - A , in respect to the Karnataka Regulations of Stone Crushers(Amendment) Rules , 
2014: 

In page No- 2 , in line No 4 the words Meant read as used . 


By Order and in the name of the Governor of Karnataka, 


K . VENKATESH 

Desk officer (Mines) 
Commerce & Industries Department 


ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಮೇ ೨೨, ೨೦೧೪ (ಜೈಷ್ಠ ೧, ಶಕ ವರ್ಷ ೧೯೩೬ ) 
Bangalore , Thursday , May 22 , 2014 ( Jyeishta 1 , Shaka Varsha 1936 ) 


ಭಾಗ - IV -A 
Part - IV -A 


ನಂ . ೩೨೪ 
No. 324 


FINANCE SECRETARIAT 


NOTIFICATION 


No . FD 1 CLT 2014, Bangalore , Dated : 22.05. 2014 


In exercise of the powers conferred by Section 12 - A of the Karnataka Tax on Luxuries Act, 1979 (Karnataka Act 
22 of 1979 ), read with section 21 of the Karnataka General Clauses Act, 1899 (Karnataka Act III of 1899 ), the Government 
of Karnataka , being of the opinion , that it is necessary in the public interest, so to do , hereby amends the Notification No. 
FD 10 CLT 2002, dated: 26 - 07- 2002 , published in the Karnataka Gazette, Extraordinary , dated 26- 07 - 2002 , with 
immediate effect as follows. 


In the said notification , after clause (m ), the following shall be inserted , namely . 


“(n ) United Nations Conference on Trade and Development.” 

By Order and in the name of the Governor of Karnataka , 


R . MEENAKSHI 
Under Secretary to Government (I / c ) 

Finance Department (C . T. - 1 ) 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A ಬೆಂಗಳೂರು, ಗುರುವಾರ, ಮೇ ೨೨ , ೨೦೧೪ (ಜೇಷ್ಠ ೧ , ಶಕ ವರ್ಷ ೧೯೩೬ ) ನಂ . ೩೨೫ 
Part - IV -A Bangalore, Thursday , May 22 , 2014 ( Jyeishta 1 , Shaka Varsha 1936 ) No . 325 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ | 
ಸಂ : ಗ್ರಾಅಪ : 754 : ಉಖಾಯೋ 2013, ಬೆಂಗಳೂರು, ದಿನಾಂಕ : 22 - 05 - 2014 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ಗಳ ನೇಮಕಾತಿ 

ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ , 2005ರ ಪ್ರಕರಣ 27ರ ಉಪ ಪ್ರಕರಣ (1)ರಲ್ಲಿನ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ಗಳ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 

೧೮೯೯ 
ಸೂಚನೆಗಳನ್ನು ರಚಿಸಿದ್ದು ರಾಜ್ಯದ ಜಿಲ್ಲೆಗಳಿಗೆ ಒಂಬಡ್ಸ್‌ಮನ್ ನೇಮಿಸಲು ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ 
ಸಮಿತಿಯನ್ನು ರಚಿಸಲು ಅವಕಾಶ ಕಲ್ಪಿಸಿದೆ. ಆಯ್ಕೆ ಸಮಿತಿಯು ನಿಯಮಾನುಸಾರ ಅರ್ಜಿಗಳನ್ನು ಆಹ್ವಾನಿಸಿ ಪರಿಶೀಲಿಸಿದ ಅರ್ಹ ಅಭ್ಯರ್ಥಿಗಳ ಆಯ್ಕೆ 
ಪಟ್ಟಿಯನ್ನು ಅಧಿಸೂಚನೆ ಸಂ : ಗ್ರಾಅಪ:755:ಉಖಾಯೋ 2013 ದಿನಾಂಕ: 01 - 03 - 2014 ರಲ್ಲಿ ಇಲಾಖೆಯ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಿ, ಸಾರ್ವಜನಿಕರಿಂದ 
ಯಾವುದಾದರು ಆಕ್ಷೇಪಣೆಗಳಿದ್ದಲ್ಲಿ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳ ಒಳಗಾಗಿ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ನಿಗಧಿತ ಅವದಿಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳ ಸಂಬಂಧ ಯಾವುದೇ ಆಕ್ಷೇಪಣೆ/ಪ್ರತಿಕ್ರಿಯೆ ಬಾರದೇ ಇರುವುದರಿಂದ ಕೆಳಕಂಡ ಜಿಲ್ಲೆಗಳಿಗೆ 
ಒಂಬುಡ್ಸ್‌ಮನ್‌ಗಳನ್ನು ನೇಮಕಾತಿ ಮಾಡಿ ಅಧಿಸೂಚಿಸಿದೆ. 


ಹೆಸರು 


ಹುದ್ದೆ 


ಈ ಹಿಂದೆ ನಿರ್ವಹಿಸಿದ್ದ ಹುದ್ದೆ 


ವಿಳಾಸ 


ನಿಗಧಿ 
ಪಡಿಸಿರುವ 
ಜಿಲ್ಲೆಯ ಹೆಸರು 


ಸಂ . 


ಒಂಬುಡ್ಸ್‌ಮನ್ 


ಶ್ರೀ . ಸಯ್ಯದ್ 
ಜಮಾಲ್ 


ಜಂಟಿ ಆಯುಕ್ತರು( ಆಡಳಿತ) 
ವಾಣಿಜ್ಯ ತೆರಿಗೆ, ಇಲಾಖೆ, 
ಬೆಂಗಳೂರು. 


ಸಯ್ಯದ್ ಜಮಾಲ್ , #66 
ಸೆನ್ಸರ್‌ ರಸ್ತೆ, ಫೇಸರ್ ಟೌನ್ 
ಬೆಂಗಳೂರು- 560005 . 


ಬೆಂಗಳೂರು ನಗರ 


9945438295 


ಒಂಬುಡ್ಸ್‌ಮನ್ 


ಶ್ರೀ . ಎಂ . ಜಿ . 
ಜಯದೇವಪ್ಪ. 
9481503949 


ಪ್ರಾಚಾರ್ಯರು ಸರ್ಕಾರಿ 
ಪದವಿ ಪೂರ್ವ ಕಾಲೇಜು 
ಶಿವಮೊಗ್ಗ. 


ಶ್ರೀ . ಎಂ . ಜಿ. ಜಯದೇವಪ್ಪ , ತಂದೆ 
ಎಂ .ಸಿ ಬಸಪ್ಪಗೌಡ, ನಿವೃತ್ತ 
ಪ್ರಾಚಾರ್ಯರು, ”ಸುಮೇರು” 
ಸಿ . ಹೆಚ್ .40( 5), 1ನೇ ಹಂತ,100 ಅಡಿ 
ರಸ್ತೆ, ಎಕ್ಸಿಸ್ ಬ್ಯಾಂಕ್ ಎ . ಟಿ. ಎಂ , 
ಹಿಂಭಾಗ, ವಿನೋಬನಗರ ಶಿವಮೊಗ್ಗ. 


ಬಳ್ಳಾರಿ 


3 


| 


ಒಂಬುಡ್ಸ್‌ಮನ್ 


ಶ್ರೀ . ಪಿ. ಚೌಡಪ್ಪ . 
9448543623 


ಜಂಟಿ ನಿರ್ದೇಶಕರು (ಶೈಕ್ಷಣಿಕ) . ಶ್ರೀ . ಪಿ . ಚೌಡಪ್ಪ . 
ಪದವಿ ಪೂರ್ವ ಶಿಕ್ಷಣ ಕಾಮನ ಭಾವಿ ಬಡಾವಣೆ, 1ನೇ ಕ್ರಾಸ್ , 
ಇಲಾಖೆ 18 ನೇ ಕ್ರಾಸ್, ಚಿತ್ರದುರ್ಗ. 
ಮಲ್ಲೇಶ್ವರಂ ಬೆಂಗಳೂರು. 


ಚಿತ್ರದುರ್ಗ 


ಶ್ರೀ . ಕೆ. ಟಿ. ಒಂಬುಡ್ಸ್‌ಮನ್ ಜಂಟಿ ನಿರ್ದೇಶಕರು, 

ಶ್ರೀ .ಕೆ. ಟಿ. ನಾರಾಯಣಸ್ವಾಮಿ , 
ನಾರಾಯಣ ಸ್ವಾಮಿ 

( ಯೋಜನೆಗಳು) #43, ಕೆ. ಜಿ.ಕಾಲೋನಿ, 2ನೇ ಅಡ್ಡರಸ್ತೆ, 

ಉಡುಪಿ 
9845243989 

ಜಲಾನಯನ ಅಭಿವೃದ್ಧಿ ಜಿ.ಎಮ್ ಪಾಳ್ಯ, ಬೆಂಗಳೂರು 

ಇಲಾಖೆ, ಬೆಂಗಳೂರು. 260075 . 
ಒಂಬಡ್‌ಮನ್ ಆಗಿ ನೇಮಕಗೊಂಡ ಇವರು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನಗಳ ಒಳಗಾಗಿ ನಿಯುಕ್ತಿಗೊಳಿಸಿರುವ ಜಿಲ್ಲೆಯ 

ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯಭಾರವನ್ನು ವಹಿಸಿಕೊಳ್ಳುವುದು. 
• ಒಂಬಡ್ಮನ್ ಆಗಿ ನೇಮಕಾತಿಯಾದ ಅಭ್ಯರ್ಥಿಯು ಭಾರತ ಸರ್ಕಾರವು ದಿನಾಂಕ: 16 - 01 - 2014 ರಂದು ಹೊರಡಿಸಿರುವ ಒಂಬಡ್ಮನ್ 

ಮಾರ್ಗಸೂಚಿಗಳಿಗನುಸಾರ ಕರ್ತವ್ಯ ನಿರ್ವಹಿಸುವುದು. 
ಈ ಸಂಬಂಧ ಕೇಂದ್ರ ಸರ್ಕಾರವು ಹೊರಡಿಸಿರುವ ಸೂಚನೆಗಳು ಹಾಗೂ ಕೇಂದ್ರ/ ರಾಜ್ಯ ಸರ್ಕಾರಗಳು ಕಾಲ ಕಾಲಕ್ಕೆ ಹೊರಡಿಸುವ 
ಆದೇಶಗಳು /ಸೂಚನೆಗಳು ಒಂಬಡ್ಸ್‌ಮನ್‌ರವರ ಕರ್ತವ್ಯ ಮತ್ತು ಜವಾಬ್ದಾರಿಗಳಾಗಿರುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆಯುಕ್ತರು 
ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


RURAL DEVELOPMENT AND PANCHAYAT RAJ SECRETARIAT 

NOTIFICATION 
No: RDP 754 EGS 2013, Bangalore, Dated: 22 - 05- 2014 

Appointment of Ombudsman under MGNREGA 
In Exercise of the powers conferred under sub - section ( 1) of Section 27 of Mahatma Gandhi National Rural 
Employment Guarantee Act , 2005 , Government of India have formulated Instructions for MGNREGS Ombudsmen making 
provision for constitution of a Selection Committee under the Chairmanship of Additional Chief Secretary to the State 
Government for the purpose of appointment of Ombudsmen for the Districts . After inviting applications and selecting 


500 


BUOT : 37 ODZIE , TOUJO, ZOO , 9008 


ವಿಶೇಷ ರಾಜ್ಯ ಪತ್ರಿಕೆ 


Sl . 


NO 


eligible candidates by the Selection Committee , a list of eligible selected candidates in Notification No : RDP: 755 EGS: 2013 
Dated :01-03 - 2014 was published in the departmental website inviting objections if any , from the public within 30 days 
from the date of publication . 

Any objections / comments are not received during the notified period , the appointment of Ombudsman for the 
following Districts are appointed and notified . 
Name of the Previously 

Allocated 
Name 

Address 
Post held Post 

District 
Sri. Syed 

Joint Commr.of Comml. Tax Syed Jamal, No - 66 , Spencer Road , Bangalore 
Jamal Ombudsman 
Bangalore . 

Frazer Town , Bangalore - 560002 . Urban 

Sri. M . G . Jayadevappa , S / o Late M 
Principal, Govt. PU College , C Basappa Gowda, " Sumeru " 
Sri. M .G . 
Ombudsman Shimoga 

# CH - 40 (5 ) Behind Axis Bank ATM , Bellary 
Jayadevappa 

100 Feet Road ., 1st Stage , 

Vinobanagar, Shimoga -577204 . 
Joint Director , (Education ) P . Chowdappa, Kamana Bavi 
Sri. P . Ombudsman | PU Board , 18th cross , Badavanae, 1st Cross , 

Chitradurga 
Chowdappa 
Malleshwaram , B lore . 

Chitradurga . 
Joint Director ( Planning ) 
Sri. K . T . Watershed Development, 

K . T . Narayanaswamy, S / o Late 
Narayana Ombudsman 

Kalarasaiah , # 43 , K . G .Colony , 2nd Udupi 
Dept, Bangalore . 
swamy 

Cross , GM Palya , B lore - 560075 . 


4 


The Ombudsman shall contact the Chief Executive Officer, Zilla Panchayat concerned and report to duty within 
15 days from the date of this Notification . 
The Ombudsman so appointed shall function as per the Instructions of the Ombudsman issued by Government of 
India vide its letter dt: 16 - 01 - 2014 . 
The Orders and instructions issued / to be issued by the Central and State Governments from time to time shall be the 
duties and responsibilities of the Ombudsman . 

By order and in the name of the Governor of Karnataka 


Commissioner 
Rural Development Commissionerate 

Rural Development & Panchayat Raj Dept. 
ಐಶೇಷ ರಾಜ್ಯ ಪತ್ರಿಕೆ 
30dstado , DODRIO , abe 99, 9008 ( yen, og de fab ) 30. 29€ 
Bangalore, Thursday, May 22 , 2014 ( Jyeishta 1, Shaka Varsha 1936) No. 326 


aod - IV -A 
Part - IV -A 


EDUCATION SECRETARIAT 


NOTIFICATION 


No . ED 220 TEC 2011, Bangalore, Dated : 22 .05 .2014 


In exercise of the powers conferred by sub -section (1 ) of section 14 of the Karnataka Educational Institutions 
(Prohibition of Capitation Fee) Act, 1984 (Karnataka Act 37 of 1984 ), the Government of Karnataka hereby makes the 
following rules further to amend the Karnataka Selection of Candidates for Admission to Government seats in Professional 
Educational Institutions Rules, 2006 , namely : 


1 . 


Title and Commencement:- These rules may be called the Karnataka Selection of Candidates for 
Admission to Government seats in Professional Educational Institutions (Amendment) Rules , 2013 . 
(2 ) They shall come into force from the date of their publication in the official Gazette . 
Amendment of rule 12 :- In the Karnataka Selection of Candidates for Admission to Government seats in 
Professional Educational Institution Rules, 2006 , in rule 12 , after sub - rule (5 ), the following shall be 
inserted , namely : 
“ (6 ) The candidate who is allotted a seat in any discipline under sub - rule (4 ) of rule 10 surrenders the seat 
before 5 .00 p .m . on 28 . 09. 2011, the Executive Director, shall deduct Rs .5000 / - as processing fee and 
refund the remaining fee paid . This clause is valid only for the year 2011 - 12 ." 


By Order and in the name of the Governor of Karnataka 

B . NAGABHUSHAN 
Under Secretary to Government, 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ 

೧೯೦೧ 
Education Department ( Technical) 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A ಬೆಂಗಳೂರು, ಶನಿವಾರ, ಮೇ ೨೪, ೨೦೧೪ (ಜೇಷ್ಠ ೩ , ಶಕ ವರ್ಷ ೧೯೩೬) ನಂ . ೩೨೯ 
Part - IV - A Bangalore , Saturday , May 24 , 2014 ( Jyeishta 3 , Shaka Varsha 1936 ) No . 329 

ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಪ: ಶಾರಶಾ:1261: ಸರಾ:2012 - 13, ಬೆಂಗಳೂರು, ದಿನಾಂಕ: 24ನೇ ಮೇ , 2014 
ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಶ್ರೀ ಡಿ. ವಿ. ಸದಾನಂದಗೌಡ ಅವರು ದಿನಾಂಕ: 24ನೇ ಮೇ , 
2014 ರಿಂದ ಜಾರಿಗೆ ಬರುವಂತೆ ತಮ್ಮ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದು , ಸದರಿಯವರ ರಾಜೀನಾಮೆಯನ್ನು ಮಾನ್ಯ 
ಸಭಾಪತಿಯವರು ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳ ನಿಯಮ 185 ( 2 ) ರ ಮೇರೆಗೆ ಅಂಗೀಕರಿಸಿರುತ್ತಾರೆ. 


- ವಿ. ಶ್ರೀಶ್ 

ಕಾರ್ಯದರ್ಶಿ 

ಕರ್ನಾಟಕ ವಿಧಾನ ಪರಿಷತ್ತು 
KARNATAKA LEGISLATIVE COUNCIL SECRETARIAT 

NOTIFICATION 
No . KLC / Legn / 1261 / MR / 2012- 13 , Bangalore , Dated 24th May , 2014 
Sri D .V . Sadananda gowda , Member of Karnataka Legislative Council and Leader of Opposition has tendered his 
resignation to the Membership of the Legislative Council with effect from 24th May , 2014 . The Hon ble Chairman , 
Legislative Council has accepted the resignation as per rule 185 (2 ) of the Rules of Procedure and Conduct of Business in 
Karnataka Legislative Counci. 

V . SHREESH 

Secretary 
Karnataka Legislative Council 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A ಬೆಂಗಳೂರು, ಶನಿವಾರ, ಮೇ ೨೪, ೨೦೧೪ (ಜೇಷ್ಠ ೩ , ಶಕ ವರ್ಷ ೧೯೩೬) | ನಂ . ೩೩೦ 
Part - IV -A Bangalore , Saturday , May 24 , 2014 ( Jyeishta 3 , Shaka Varsha 1936 ) No . 330 

ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಪಃಶಾರಶಾ: 21:ವಿಪನಾ: 2013 , ಬೆಂಗಳೂರು, ದಿನಾಂಕ : 24ನೇ ಮೇ , 2014 
ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಡಿ.ವಿ. ಸದಾನಂದಗೌಡ ಅವರು ದಿನಾಂಕ : 24ನೇ ಮೇ , 2014ರಿಂದ 
ಜಾರಿಗೆ ಬರುವಂತೆ ವಿಧಾನ ಪರಿಷತ್ತಿನ ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವುದರಿಂದ ವಿಧಾನ ಪರಿಷತ್ತಿನ ಮಾನ್ಯ ವಿರೋಧ ಪಕ್ಷಧ 
ನಾಯಕರ ಸ್ಥಾನವು ತೆರವಾಗಿರುತ್ತದೆ. 

ವಿ. ಶ್ರೀಶ್ 

ಕಾರ್ಯದರ್ಶಿ 

ಕರ್ನಾಟಕ ವಿಧಾನ ಪರಿಷತ್ತು 
KARNATAKA LEGISLATIVE COUNCIL SECRETARIAT 

NOTIFICATION 
No . KLC / Legn / 21/ Lop / 2013 , Bangalore , Dated 24th May , 2014 
Sri D . V . Sadananda gowda , Hon ble Leader of Opposition , Karnataka Legislative Council has tendered his 
resignation to the Membership of the Legislative Council with effect from 24th May , 2014 . Consequently , the office of the 
Leader of opposition has fallen vacant. 

V . SHREESH 

Secretary 
Karnataka Legislative Council 


೧೯೦೨ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A ಬೆಂಗಳೂರು, ಶನಿವಾರ, ಮೇ ೨೪, ೨೦೧೪ ಷ್ಠ ೩ , ಶಕ ವರ್ಷ ೧೯೩೬ ) ನಂ . ೩೩೧ 
Part - IV - A Bangalore , Saturday , May 24 , 2014 (Jyeishta 3 , Shaka Varsha 1936 ) No . 331 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆನಾಸ 166 ಆಣಸೇ 2013, ಬೆಂಗಳೂರು, ದಿನಾಂಕ: 23.05. 2014 
ವಿಷಯ: ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ 

(ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013ರ ಅನ್ವಯ ಆಹಾರ, 
ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಗ್ರೂಪ್ - ಎ ಹುದ್ದೆಯ ಸ್ಥಳೀಯ ವೃಂದಕ್ಕೆ ವ್ಯಕ್ತಿಗಳ 

ಹಂಚಿಕೆ ಕುರಿತು. 
ಭಾರತೀಯ ಸಂವಿಧಾನದ ಅನುಚ್ಛೇಧ 371 ( ಜೆ ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ 3 ಮತ್ತು 13ನೇ ಕಂಡಿಕೆಗಳಿಗೆ ಅನುಸಾರವಾಗಿ ಆಹಾರ , ನಾಗರಿಕ 
ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಗೂಪ್- ಎ ವೃಂದದ ಹುದ್ದೆಗೆ ಪದೋನ್ನತಿ ಮತ್ತು ನೇರ ನೇಮಕಾತಿ ಸಲುವಾಗಿ ಸ್ಥಳೀಯ 
ವೃಂದಕ್ಕೆ ಶೇಕಡಾ 75ರಷ್ಟು ಹಾಗೂ ರಾಜ್ಯ ಮಟ್ಟದ ಕಛೇರಿಯಲ್ಲಿನ ವೃಂದಕ್ಕೆ ಶೇಕಡಾ 8ರ ಪ್ರಮಾಣದಲ್ಲಿ ಹುದ್ದೆಗಳನ್ನು ಮೀಸಲಿರಿಸಿ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಆನಾಸ 166 ಆಇಸೇ 2013, ದಿನಾಂಕ: 5.3.2014ರಲ್ಲಿ ಸ್ಥಳೀಯ ವೃಂದ ಮತ್ತು ರಾಜ್ಯ ಮಟ್ಟದ ಕಛೇರಿಯಲ್ಲಿನ ವೃಂದವನ್ನು ರಚಿಸಿ 
ಅಧಿಸೂಚಿಸಲಾಗಿತ್ತು. 

ಪ್ರಸ್ತುತ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ, 
ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 6ರ ಉಪನಿಯಮ ( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಇದರೊಂದಿಗೆ ಅನುಬಂಧಿಸಿದ ಅನುಸೂಚಿಯಲ್ಲಿ ವಿಶಿಷ್ಟಪಡಿಸಿದ ಅಧಿಕಾರಿಯನ್ನು ಸ್ಥಳೀಯ ವೃಂದಕ್ಕೆ ಹಂಚಿಕೆ ಮಾಡಿ ಈ ಮೂಲಕ ಅಧಿಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಉಪ ಕಾರ್ಯದರ್ಶಿ 
ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಅನುಸೂಚಿ 


( ಎ) ವೃಂದದ ಹೆಸರು: ಉಪ ನಿರ್ದೇಶಕರು 
1. ಸೇವೆ: ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
2. ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ವೃಂದ ಬಲ : 42 
3. ಅನುಚ್ಛೇಧ 371 ( ಜೆ) ಅಡಿಯಲ್ಲಿ ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ಮಂಜೂರಾದ ಹುದ್ದೆಗಳು: 06 
4. ಹೈದರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿನ ಮಂಜೂರಾದ 06 ಹುದ್ದೆಗಳಲ್ಲಿ ಸ್ಥಳೀಯ ವೃಂದದ ರಚನೆಗೆ ಶೇಕಡಾ 75ರ ಪ್ರಮಾಣದಲ್ಲಿ 

ಮೀಸಲಿರಿಸಿದ ಹುದ್ದೆಗಳು - 04 
5 . ಹುದ್ದೆಗಳ ಭರ್ತಿ ವಿಧಾನ: ಶೇಕಡಾ 100ರ ಪ್ರಮಾಣದ ಮುಂಬಡ್ತಿ. 
6. ಪೋಷಕ ವೃಂದ: ಅಗತ್ಯ ಶೈಕ್ಷಣಿಕ ಅರ್ಹತೆ ಹೊಂದಿರುವ ಗ್ರೂಪ್- ಬಿ ವೃಂದದ ಸಹಾಯಕ ನಿರ್ದೇಶಕರು. 
7. ಅಭಿಮತ ನೀಡುವ ಮೂಲಕ ಸ್ಥಳೀಯ ವೃಂದವನ್ನು ಆಯ್ಕೆ ಮಾಡಿಕೊಂಡ ಸೇವೆಯಲ್ಲಿರುವ ಅರ್ಹ ಅಭ್ಯರ್ಥಿಗಳು: 


ಅ ) ಮುಂಬಡ್ತಿ - - 
ಆ) ನೇರನೇಮಕಾತಿ - 

- 


ಇಲ್ಲ 
01 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೧೯ , ೨೦೧೪ 


೧೯೦೩ 


ಮೂಲ 
ವೃಂದ 
ಬಲ | 


ಸ್ಥಳೀಯ ವೃಂದದಲ್ಲಿ 
ಮೀಸಲಿರಿಸಿದ ಹುದ್ದೆಗಳ 

ನಂತರ 


371 ( ಜೆ) ಅಡಿಯಲ್ಲಿ ಸ್ಥಳೀಯ | ಅಭಿಮತ ನೀಡಿಕೆ ಆಧಾರದಲ್ಲಿ ಸ್ಥಳೀಯ 

ವೃಂದ ರಚನೆಗೆ ಶೇ .75ರ ವೃಂದಕ್ಕೆ ಹಂಚಿಕೆ ಮಾಡಲಾದ ಆನಾಸ 
ಪ್ರಮಾಣದಲ್ಲಿ ಮೀಸಲಿರಿಸಿದ ಮತ್ತು ಗ್ರಾವ್ಯ ಇಲಾಖೆಯಲ್ಲಿ 
ಹುದ್ದೆಗಳು 

ಸೇವೆಯಲ್ಲಿರುವ ಅಧಿಕಾರಿಗಳು ( ಜೇಷ್ಠತಾ 
ಪಟ್ಟಿಯ ಕ್ರಮಾನುಗತ ಕ್ರಮ ಸಂಖ್ಯೆ ಹಾಗೂ 

ಮೂಲರೋಸ್ಟರ್‌ ಸಹಿತ) 
ಮುಂ | ನೇ . ನೇ ಒಟ್ಟು 

ಶ್ರೀ /ಶ್ರೀಮತಿ 


ಅಭಿಮತದ ತರುವಾಯ 
ಸ್ಥಳೀಯ ವೃಂದದಲ್ಲಿ ಭರ್ತಿ 
ಸಲುವಾಗಿ ಉಳಿಯುವ ರಿಕ್ತ 

ಸ್ಥಾನಗಳು 


ಮು೦ 


ನೇ . ನೇ . 


ಒಟ್ಟು 


ಉಳಿದ 
ಮೂಲ 
ವೃಂದ 


ಉಳಿದ 
ಮೂಲ 
ವೃಂದದ 


ಬಲ 


ಸ್ಥಾನಗಳು 


| 42 | 04 | - 


04 


04 | 


ಶ್ರೀ ಅರುಣ ಕುಮಾರ ಸಂಗಾವಿ 


38 


| 03 | - 


03 


ಸುರೇಶ್ ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಉಪ ಕಾರ್ಯದರ್ಶಿ 
ಅಹಾರ , ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ , ಮೇ ೨೬ , ೨೦೧೪ (ಜೈಷ್ಠ ೫ , ಶಕ ವರ್ಷ ೧೯೩೬ ) 
Bangalore , Monday , May 26 , 2014 ( Jyeishta 5 , Shaka Varsha 1936 ) 


ಭಾಗ - IV- A 
Part - IV - A 


ನಂ . ೩೩೨ 
No, 332 


REVENUE SECRETARIAT 


NOTIFICATION 


No: RD 376 LGP 2013, Bangalore, dated: 24 - 05 - 2014 
The draft of the following rules further to amend the Karnataka Land Revenue Rules, 1966 which the 
Government of Karnataka proposes to make in exercise of the powers conferred by sub - section 94C read with section 197 
of the Karnataka Land Revenue Act , 1964 (Karnataka Act 12 of 1964) is hereby published as required by sub -section ( 1) 
of section 197 of the said Act for the information of all persons likely to be affected thereby and notice is hereby given that 
the said draft will be taken into consideration after the expiry of fifteen days from the date of its publication in the official 
Gazette . 


Any objection or suggestion , which may be received by the State Government from any person with respect to the 
said draft before the expiry of the period specified above , will be considered by the State Government. Objections or 
suggestions may be addressed to the Principal Secretary to Government, Revenue Department, Multi Storied Building , 
Bangalore – 560 001. 

DRAFT RULES 
1 . Title and commencement.-(1 ) These rules may be called the Karnataka Land Revenue (Second Amendment) 
Rules , 2014, 


(2 ) They shall come into force from the date of their publication in the Official Gazette . 


2 . Amendment of rule 108Q .- In the Karnataka Land Revenue Rules, 1966 , in rule 108Q, for the words, 
brackets and figures " within three months from the date of commencement of the Karnataka Land Revenue (Amendment) 
Rules , 2014 " the words , brackets and figures " within three months from the date of commencement of the Karnataka Land 
Revenue (Second Amendment) Rules , 2014 " shall be substituted . 


By Order and in the name of the Governor of Karnataka 


UMADEVI 
Under Secretary to Government, 
Revenue Department (Land Grants - 1 ) 


೧೯೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ ವಿಶೇಷ ರಾಜ್ಯ ಪತ್ರಿಕೆ 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಮೇ ೨೮, ೨೦೧೪ (ಜೇಷ್ಠ ೭ , ಶಕ ವರ್ಷ ೧೯೩೬ ) ನಂ . ೩೩೯ 
Bangalore , Wednesday , May 28, 2014 ( Jyeishta 7 , Shaka Varsha 1936) No . 339 

ಶಿಕ್ಷಣ ಸಚಿವಾಲಯ 


ಭಾಗ - IV - A 
Part - IV - A || 


ಅಧಿಸೂಚನೆ 
ಸಂಖ್ಯೆ : ಇಡಿ 74 ಡಿಟಿಇ 2013 , ಬೆಂಗಳೂರು, ದಿನಾಂಕ : 28 - 05 -2014 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ) ಅಧಿನಿಯಮ , 2012ರ (2013 ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ:12) 17ನೇ ಪ್ರಕರಣದ (1) ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ಸಿವಿಲ್ 
ಸೇವೆಗಳ ( ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ ವರ್ಗಾವಣೆಯ ನಿಯಂತ್ರಣ) ನಿಯಮಗಳು 2013 ರ ಕರಡನ್ನು ಇದರಿಂದ 
ಭಾಧಿತರಾಗಬಹುದಾದಂತಹ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ, ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ 
ಅಗತ್ಯಪಡಿಸಲಾದಂತೆ ಈ ಮೂಲಕ ಪ್ರಕಟಿಸಿ , ಇದು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿವಸಗಳ ತರುವಾಯ ಪರಿಗಣನೆಗೆ 
ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆಯನ್ನು ನೀಡಲಾಗಿದೆ. 

ಮೇಲೆ ನಿರ್ದಿಷ್ಟಪಡಿಸಲಾದ ಅವಧಿಯು ಮುಕ್ತಾಯವಾಗುವ ಮುಂಚೆ ಸದರಿ ಕರಡು ಅಧಿಸೂಚನೆಗೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿಯಿಂದ 
ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಶೀಲನೆಗಾಗಿ ಪರಿಗಣಿಸುವುದು . ಆಕ್ಷೇಪಣೆ 
ಮತ್ತು ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ತಾಂತ್ರಿಕ ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ ), ಬಹುಮಹಡಿಗಳ ಕಟ್ಟಡ, ಬೆಂಗಳೂರು-560001, ಈ 
ವಿಳಾಸಕ್ಕೆ ಕಳುಹಿಸಬಹುದು. 

ಕರಡು ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ 
ವರ್ಗಾವಣೆ ನಿಯಂತ್ರಣ) ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು, ಅವು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ಪರಿಭಾಷೆಗಳು.- ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, ಈ ನಿಯಮಗಳಲ್ಲಿ , 
( ಎ) "ಅಧಿನಿಯಮ " ಎಂದರೆ ಕರ್ನಾಟಕ ಸಿವಿಲ್ ಸೇವೆಗಳ ( ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) 

ಅಧಿನಿಯಮ , 2012 ( 2013ರ ಕರ್ನಾಟಕ ಅಧಿನಿಯಮ 12); 
( ಬಿ) " ಪ್ರಕರಣ " ಎಂದರೆ ಅಧಿನಿಯಮದ ಪ್ರಕರಣ; 
( 2 ) ಇದರಲ್ಲಿ ಬಳಸಲಾದ ಆದರೆ ಈ ನಿಯಮದಲ್ಲಿ ಪರಿಭಾಷಿಸಿರದ ಇತರ ಪದಗಳು ಮತ್ತು ಪದಾವಳಿಗಳು ಅಧಿನಿಯಮದಲ್ಲಿ , ಅವುಗಳಿಗೆ 

ಗೊತ್ತುಪಡಿಸಿದ ಅದೇ ಅರ್ಥವನ್ನು ಹೊಂದಿರತಕ್ಕದ್ದು. 
3. ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲು ವೇಳಾಪಟ್ಟಿಯ ಸಿದ್ಧತೆ. - (1) ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ 
ಮಾಡಲು ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಸಿದ್ದಪಡಿಸತಕ್ಕದ್ದು, 

(1) ಮೊದಲನೆಯದಾಗಿ, ಪ್ರಕರಣ 7ರನ್ವಯ ಹೆಚ್ಚುವರಿ ಸಿಬ್ಬಂದಿಯವರನ್ನು ಅಗತ್ಯವಿರುವ ಸಂಸ್ಥೆಗಳಿಗೆ ಮರು ನಿಯೋಜಿಸತಕ್ಕದ್ದು; 
(i) ಎರಡನೆಯದಾಗಿ, ಅಧಿನಿಯಮದ 5ನೇ ಪ್ರಕರಣದಡಿ ಸಿಬ್ಬಂದಿಯವರ ವರ್ಗಾವಣೆಗಳು; 

ಮೂರನೆಯದಾಗಿ, ಸಾರ್ವಜನಿಕರಿಂದ ಸ್ವೀಕೃತವಾದ ದೂರುಗಳ ಮೇರೆಗೆ ಇಲಾಖಾ ವಿಚಾರಣೆಗೊಳಪಟ್ಟ ಪ್ರಕರಣಗಳ 

ವರ್ಗಾವಣೆಗಳು ; 
(iv ) ನಾಲ್ಕನೆಯದಾಗಿ,ಕೋರಿಕೆಯ ವರ್ಗಾವಣೆಗಳು; 

(2) ದೂರು ಪ್ರಕರಣಗಳ ವರ್ಗಾವಣೆಗಳನ್ನು ಹೊರತುಪಡಿಸಿ ಮೇಲಿನ ಎಲ್ಲಾ ಹಂತದ ವರ್ಗಾವಣೆಗಳನ್ನು ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ 
ಮಾತ್ರ ಮಾಡತಕ್ಕದ್ದು. 
(3) ಕೋರಿಕೆಯ ವರ್ಗಾವಣೆಗಳಿಗೆ ಕೆಳಕಂಡಂತೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು, 

(ಎ) ಖಾಲಿ ಹುದ್ದೆಗಳ ಅಧಿಸೂಚನೆ; 
( ಬಿ) ವರ್ಗಾವಣೆಗಳಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕ ; 
(ಸಿ) ಸಂಬಂಧಪಟ್ಟ ಅಧಿಕಾರಿಗಳಿಂದ ಅರ್ಜಿ ಪರಿಶೀಲನೆ ಮತ್ತು ಪ್ರಮಾಣೀಕರಣ; 
( ಡಿ) ತಾತ್ಕಾಲಿಕ ಆದ್ಯತಾ ಪಟ್ಟಿಯ ಪ್ರಕಟಣೆ; 
( ಇ) ಆಕ್ಷೇಪಣೆಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

೧೯೦೫ 
(ಎಫ್) ಅಂತಿಮ ಆದ್ಯತಾ ಪಟ್ಟಿಯ ಪ್ರಕಟಣೆ; 
( ಜಿ) ಜಿಲ್ಲಾ ಮಟ್ಟದಲ್ಲಿ ಕೌನ್ಸಿಲಿಂಗ್; 
( ಹೆಚ್ ) ವಿಭಾಗ ಮಟ್ಟದಲ್ಲಿ ಕೌನ್ಸಿಲಿಂಗ್; 

(ಐ ) ರಾಜ್ಯಮಟ್ಟದಲ್ಲಿ ಕೌನ್ಸಿಲಿಂಗ್; 
4. ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ವರ್ಗಾವಣೆ - ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು 
ವರ್ಗಾವಣೆಗೆ ಅರ್ಹತೆ ಹೊಂದಲು ಒಂದು ವಲಯದಲ್ಲಿ ಪೂರ್ಣಗೊಳಿಸಬೇಕೆಂದು ಅಗತ್ಯಪಡಿಸಲಾದ ಕನಿಷ್ಠ ಸೇವಾವಧಿಯು ಅಧಿನಿಯಮದ 9ನೇ 
ಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು ಕೆಳಕಂಡ ಕೋಷ್ಟಕದಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರತಕ್ಕದ್ದು. 

ಕೋಷ್ಠಕ 


Hp 


ಕ್ರ. ಸಂ . 


ಹುದ್ದೆ ಪ್ರವರ್ಗ ಒಂದು ವಲಯದಲ್ಲಿ ನಿಗದಿಪಡಿಸಲಾದ ಕನಿಷ್ಟ ಸೇವಾವಧಿ 

ವರ್ಷಗಳಲ್ಲಿ 
ಗ್ರೂಪ್ ಎ ಹುದ್ದೆಗಳು 

3 . 
ಗ್ರೂಪ್ ಬಿ ಹುದ್ದೆಗಳು 

4 
ಗ್ರೂಪ್ ಸಿ ಹುದ್ದೆಗಳು 

ಗ್ರೂಪ್ ಡಿ ಹುದ್ದೆಗಳು 
5 . ಖಾಲಿ ಹುದ್ದೆಗಳ ಅಧಿಸೂಚನೆ:- ವಿಷಯವಾರು ಮತ್ತು ವೃಂದವಾರು ಅಗತ್ಯಕ್ಕೆ ತಕ್ಕಂತೆ ಲಭ್ಯವಿರುವ ಖಾಲಿ ಹುದ್ದೆಗಳ ಪ್ರಕಾರ ವರ್ಗಾವಣೆ 
ಮೇಲೆ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ಪಟ್ಟಿಯನ್ನು ನಿರ್ಧರಿಸಿ ಇಲಾಖೆಯ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸತಕ್ಕದ್ದು ಹಾಗೂ ಸೂಚನಾ ಫಲಕದ ಮೇಲೆ 
ಪ್ರದರ್ಶಿಸತಕ್ಕದ್ದು. ಕೌನ್ಸಿಲಿಂಗ್ ಸಮಯದಲ್ಲಿ ಉಂಟಾದ ಖಾಲಿ ಹುದ್ದೆಗಳನ್ನು (Consequential vacancies ) ಸಹ ಖಾಲಿ ಹುದ್ದೆಗಳ ಪಟ್ಟಿಯಲ್ಲಿ 
ಸೇರಿಸತಕ್ಕದ್ದು ಮತ್ತು ಹಾಗೆ ಖಾಲಿ ಹುದ್ದೆಗಳು ಉಂಟಾದ ಕೂಡಲೇ ಗಣಕಯಂತ್ರದ ಪರದೆಯ ಮೇಲೆ ಪ್ರದರ್ಶಿಸತಕ್ಕದ್ದು. 

6. ವರ್ಗಾವಣೆಗಳಿಗಾಗಿ ಅರ್ಜಿಗಳು.- (1) ವರ್ಗಾವಣೆ ಕೋರಿರುವ ಎಲ್ಲಾ ಅರ್ಜಿಗಳನ್ನು ಇಲಾಖಾ ಮುಖ್ಯಸ್ಥರು ನಿರ್ದಿಷ್ಟಪಡಿಸಿದ ಅರ್ಜಿ 
ನಮೂನೆಗಳಲ್ಲಿ ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಮೂಲಕ ಕಳುಹಿಸತಕ್ಕದ್ದು; 

(2) ಸಂಸ್ಥೆಯ ಮುಖ್ಯಸ್ಥರು, ಸೂಕ್ತ ಪರಿಶೀಲನೆಯ ನಂತರ ಸಂಬಂಧಪಟ್ಟ ಅರ್ಜಿಯನ್ನು ತಾಂತ್ರಿಕ ಶಿಕ್ಷಣ ನಿರ್ದೇಶಕರಿಗೆ ಕಳುಹಿಸತಕ್ಕದ್ದು; 
(3) ಗ್ರೂಪ್ ಎ ವೃಂದಕ್ಕೆ ಸೇರಿದ ಸಿಬ್ಬಂದಿಗಳ ಅರ್ಜಿಗಳನ್ನು ನಿರ್ದೇಶಕರ ಹಂತದಲ್ಲಿ ಪರಿಶೀಲಿಸಿ, ಸರ್ಕಾರಕ್ಕೆ ಕಳುಹಿಸಕೊಡತಕ್ಕದ್ದು; 

(4) ಸಕ್ಷಮ ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಅರ್ಜಿ ನಮೂನೆಗಳಲ್ಲಿ ಒದಗಿಸಲಾದ ವಿವರಗಳು ಸರಿಯಿದೆಯೇ ಎಂಬುದನ್ನು 
ಪರಿಶೀಲಿಸತಕ್ಕದ್ದು ಮತ್ತು ಪ್ರಮಾಣೀಕರಿಸತಕ್ಕದ್ದು; 

(5) ವರ್ಗಾವಣೆಗಳಿಗಾಗಿ ಬಂದ ಅರ್ಜಿಗಳ ಪರಿಶೀಲನೆಯ ನಂತರ ದತ್ತಾಂಶವನ್ನು (Data ) ಗಣಕೀಕರಿಸತಕ್ಕದ್ದು; 

( 6) 16ನೇ ನಿಯಮದಡಿಯಲ್ಲಿ ವರ್ಗಾವಣೆ ಆದೇಶದನ್ವಯ ಬಿಡುಗಡೆಯಾದಂಥ ಅರ್ಜಿದಾರರು ಮುಂದಿನ ಮೂರು ವರ್ಷಗಳ 
ಅವಧಿಯವರೆಗೆ ವರ್ಗಾವಣೆಗೆ ಅರ್ಹರಾಗಿರತಕ್ಕದ್ದಲ್ಲ. ( ಈ ನಿಯಮದ ಉಪನಿಯಮ ( 5) ರಲ್ಲಿ ಕಾಣಿಸಿರುವ ಪ್ರಕರಣಗಳನ್ನು ಹೊರತುಪಡಿಸಿ); 

7. ಆದ್ಯತಾ ಪಟ್ಟಿಯ ಸಿದ್ಧತೆ.- (1) ಪರಿಶೀಲಿಸಿದ ಎಲ್ಲಾ ಅರ್ಜಿಗಳನ್ನು ಕೆಳಕಂಡ ಆದ್ಯತಾ ಕ್ರಮದಲ್ಲಿ ಸಿದ್ಧಪಡಿಸತಕ್ಕದ್ದು, 
( ಎ) ಒಂದು ವಲಯದಲ್ಲಿ ಹೆಚ್ಚು ಸೇವೆ ಸಲ್ಲಿಸಿರುವ ಸರ್ಕಾರಿ ನೌಕರರ ಪ್ರಕರಣಗಳು 
( ಬಿ ) ಅಧಿನಿಯಮದ 9ನೇ ಪ್ರಕರಣದ (1) ನೇ ಖಂಡದ ಪ್ರಕಾರ ಪತಿ - ಪತ್ನಿಯರಿಬ್ಬರೂ ಸರ್ಕಾರಿ ನೌಕರರಾಗಿರುವ ಪ್ರಕರಣಗಳು , 

ಅಧಿನಿಯಮದ 9ನೇ ಪ್ರಕರಣದ (i) ನೇ ಖಂಡದ ಪ್ರಕಾರ ಜಿಲ್ಲಾ ಶಸ್ತ್ರವೈದ್ಯರು ಪ್ರಮಾಣೀಕರಿಸಲಾದಂತೆ ಶೇಕಡಾ 40ಕ್ಕಿಂತ ಹೆಚ್ಚಿನ 
ವಿಕಲಚೇತನರು/ ಅಶಕ್ತತೆ ಇರುವ ಪ್ರಕರಣಗಳು; 
ಅಧಿನಿಯಮದ ೨ನೇ ಪ್ರಕರಣದ (iv) ನೇ ಖಂಡದ ಪ್ರಕಾರ ಅತ್ಯಂತ ತೀವ್ರ ಸ್ವರೂಪದ ಖಾಯಿಲೆಯಿಂದ ಬಳಲುತ್ತಿರುವ 

ಪ್ರಕರಣಗಳು ; 
( ಇ ) ವಿಧವೆ ಪ್ರಕರಣಗಳು ; 
( ಎಫ್ ) ಮುಂದಿನ ಎರಡು ವರ್ಷಗಳಲ್ಲಿ ನಿವೃತ್ತಿ ಹೊಂದಲಿರುವ ನೌಕರರ ಕೋರಿಕೆಗಳು ; 
( ಜಿ) ಇತರೆ ಸಿಬ್ಬಂದಿ . 

ಪರಂತು ಈ ನಿಯಮದ ಉದ್ದೇಶಕ್ಕಾಗಿ ಯಾವ ಅರ್ಜಿದಾರರ ಖಾಯಂ ಪೂರ್ವ/ ಪರಿವೀಕ್ಷಣಾ ಅವಧಿಯು ತೃಪ್ತಿಕರವಾಗಿ 
ಘೋಷಿಸಲ್ಪಟ್ಟಿರುವುದಿಲ್ಲವೋ ಅವರು ಪರಿಗಣನೆಗೆ ಅರ್ಹರಾಗಿರುವುದಿಲ್ಲ. 

(2) ಮೇಲಿನ ಪ್ರತಿಯೊಂದು ಆದ್ಯತಾ ವಲಯಗಳಲ್ಲಿ ಸೇವೆಯನ್ನು ಗೊತ್ತುಪಡಿಸಿಕೊಳ್ಳುವ ಸಲುವಾಗಿ ಆದ್ಯತಾ ಪಟ್ಟಿಯನ್ನು ಸರ್ಕಾರವು 
ಅಧಿಸೂಚಿಸಿದ ಎ , ಬಿ ಮತ್ತು ಸಿ ವಲಯಗಳೆಂದು ವರ್ಗೀಕರಿಸಲಾದ ಎಲ್ಲ ಸ್ಥಳಗಳಲ್ಲಿ ಎಲ್ಲ ವೃಂದಗಳಲ್ಲಿ ಅರ್ಜಿದಾರನು ಸಲ್ಲಿಸಿರುವ ಸೇವಾ ವರ್ಷಗಳ 
ಆಧಾರದ ಮೇಲೆ ಆದ್ಯತಾ ಪಟ್ಟಿಯನ್ನು ತಯಾರಿಸತಕ್ಕದ್ದು. 


೧೯೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(3) ಆದ್ಯತಾ ಪಟ್ಟಿಯನ್ನು ಸಿದ್ಧಪಡಿಸುವಾಗ ಹೆಚ್ಚು ವೆಯ್ಟೇಜ್ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳನ್ನು ಕಡಿಮೆ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳ ಮೇಲೆ 
ಪರಿಗಣಿಸತಕ್ಕದ್ದು. ಜೇಷ್ಠತೆಯೂ ಸಮನಾಗಿದ್ದ ಪಕ್ಷದಲ್ಲಿ ವಯಸ್ಸಿನಲ್ಲಿ ಹಿರಿಯರಾದವರನ್ನು ಕಿರಿಯರಿಗಿಂತ ಮೇಲಿರಿಸತಕ್ಕದ್ದು. 

ಟಿಪ್ಪಣಿ: ವಿವಾಹಿತ ಶಿಕ್ಷಕರ ಸಂದರ್ಭದಲ್ಲಿ, ಈ ಮುಂದಿನ ಆದ್ಯತಾ ಕ್ರಮ ಇರತಕ್ಕದ್ದು, ಎಂದರೆ : 
( ಎ) ಪತಿ ಅಥವಾ ಪತ್ನಿ ಇಬ್ಬರೂ ಸರ್ಕಾರಿ ನೌಕರರಾಗಿರುವ ಪ್ರಕರಣಗಳು 
( ಬಿ) ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಒಬ್ಬರು ಸರ್ಕಾರಿ ನೌಕರರಾಗಿರದ ಪ್ರಕರಣಗಳು 
( ಸಿ) ಇತರ ಪ್ರಕರಣಗಳು. 

(4) ಸಕ್ಷಮ ಪ್ರಾಧಿಕಾರಿಗಳು, ಮೇಲೆ ವಿವರಿಸಲಾದಂತೆ ತಾತ್ಕಾಲಿಕ ಆದ್ಯತಾ ಪಟ್ಟಿಯನ್ನು ತಯಾರಿಸತಕ್ಕದ್ದು ಮತ್ತು ಅದನ್ನು ಆಕ್ಷೇಪಣೆಗಳನ್ನು 
ಸಲ್ಲಿಸಲು ಐದು ದಿನಗಳ ಕಾಲಾವಕಾಶ ನೀಡಿ ಸೂಚನಾ ಫಲಕದಲ್ಲಿ ಮತ್ತು ಇಲಾಖಾ ವೆಬ್ ಸೈಟಿನಲ್ಲಿ ಅಧಿಸೂಚಿಸತಕ್ಕದ್ದು. ಸಿಬ್ಬಂದಿಯವರಿಂದ 
ಆಕ್ಷೇಪಣೆಗಳನ್ನು ಸ್ವೀಕರಿಸಿದ ತರುವಾಯ ಅವುಗಳನ್ನು ಪರಿಶೀಲಿಸಿ ಅರ್ಹತೆಯ ಆಧಾರದ ಮೇಲೆ ಪರಿಗಣಿಸಬಹುದು ಅಥವಾ ತಿರಸ್ಕರಿಸಬಹುದು. 
ನಂತರ ಅಂತಿಮ ಆದ್ಯತಾ ಪಟ್ಟಿಯನ್ನು ಪ್ರಕಟಿಸತಕ್ಕದ್ದು . 

8. ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಮಾಡಲಾಗುವ ವರ್ಗಾವಣೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಸೂಚನೆಗಳು.- ಎಲ್ಲಾ ಸಿಬ್ಬಂದಿಗಳ 
ವರ್ಗಾವಣೆಗಳು ಮತ್ತು ಮರು ನಿಯೋಜನೆಗಳನ್ನು (redeployment) ಈ ಮುಂದಿನಂತೆ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಮಾತ್ರ ಕೆಳಕಂಡಂತೆ 
ಮಾಡತಕ್ಕದ್ದು, 

(1) ಸಾಮಾನ್ಯ ವರ್ಗಾವಣೆಗಳನ್ನು ಪ್ರತಿ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಮಾತ್ರ ಮಾಡತಕ್ಕದ್ದು; ಪರಂತು ಪ್ರಕರಣ 3ರಲ್ಲಿ 
ಪ್ರಾರಂಭಿಕ ನೇಮಕಾತಿಗೆ ಮತ್ತು ಬಡ್ತಿಯ ಮೇಲೆ ಮಾಡುವ ನೇಮಕಾತಿಗೆ ಇದು ಅನ್ವಯಿಸತಕ್ಕದ್ದಲ್ಲ 

(2) ಸಾರ್ವಜನಿಕ ಹಿತಾಸಕ್ತಿಯ ಸಿಬ್ಬಂದಿಯವರ ವರ್ಗಾವಣೆಗಳನ್ನು ಅಧಿನಿಯಮದ 5ನೇ ಪ್ರಕರಣದ ಪ್ರಕಾರ ಮಾಡತಕ್ಕದ್ದು ; 

( 3) ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸದಿರುವ ಸಿಬ್ಬಂದಿಯವರ ವರ್ಗಾವಣೆಗಳನ್ನು ಯಾವುದೇ ಸಂದರ್ಭಗಳಲ್ಲೂ 
ಮಾಡತಕ್ಕದ್ದಲ್ಲ; 

( 4) ಗ್ರೂಪ್ ಡಿ ನೌಕರರಿಗೆ ಅಂತರ್ ಜಿಲ್ಲಾ ವರ್ಗಾವಣೆಗಳನ್ನು ಕರ್ನಾಟಕ ಸಿವಿಲ್ ಸೇವೆ ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977ರ 
16 - ಎ ನಿಯಮದಲ್ಲಿ ಹೇಳಲಾದಂತೆ ಪರಿಗಣಿಸಬೇಕು; 

(5) ಒಂದು ಜೇಷ್ಠತಾ ಘಟಕದಿಂದ ಇನ್ನೊಂದು ಜೇಷ್ಠತಾ ಘಟಕಕ್ಕೆ ಮಾಡುವ ನೌಕರರ ವರ್ಗಾವಣೆಗಳನ್ನು ಅಧಿನಿಯಮದ 6ನೇ ಪ್ರಕರಣದ 
ಉಪಬಂಧಗಳಿಗನುಸಾರವಾಗಿ ಮಾಡತಕ್ಕದ್ದು; 

( 6 ) ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡುವ ವರ್ಗಾವಣೆಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಹೊರತುಪಡಿಸಿ , ವರ್ಗಾವಣೆಗಳನ್ನು ಖಾಲಿ 
ಹುದ್ದೆಗಳಿಗೆ ಮಾತ್ರ ಮಾಡತಕ್ಕದ್ದು; 

- (7) ಸಕ್ಷಮ ಪ್ರಾಧಿಕಾರಿಯ ಪೂರ್ವಾನುಮತಿಯನ್ನು ಪಡೆಯದೆ ಹೆಚ್ಚುವರಿ ಹುದ್ದೆಗಳನ್ನು ಅಥವಾ ಹುದ್ದೆಗಳೊಂದಿಗೆ ಹೆಚ್ಚುವರಿ 
ಸಿಬ್ಬಂದಿಯವರನ್ನು ಮರು ನಿಯೋಜನೆ ಮಾಡತಕ್ಕದ್ದಲ್ಲ; 

(8) ವಿಕಲಚೇತನರು/ ದೈಹಿಕ ಅಶಕ್ತ ವ್ಯಕ್ತಿಗಳು ಜಿಲ್ಲಾ ವೈದ್ಯಾಧಿಕಾರಿಯವರಿಂದ ಪಡೆದ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. ಸಂಶಯಾತ್ಮಕ 
ಪ್ರಕರಣಗಳನ್ನು ಜಿಲ್ಲಾ ವೈದ್ಯಕೀಯ ಮಂಡಳಿಗೆ ಕಳುಹಿಸತಕ್ಕದ್ದು ಮತ್ತು ಜಿಲ್ಲಾ ವೈದ್ಯಕೀಯ ಮಂಡಳಿಯ ನಿರ್ಣಯವು ಅಂತಿಮವಾಗಿರತಕ್ಕದ್ದು; 

(9) ವೃಂದ/ ವಿಷಯವಾರು ಹುದ್ದೆಗಳಿಗೆ ಇತರೆ ವಿಷಯದ ಬೋಧಕ /ಕಾರ್ಯಾಗಾರ ಸಿಬ್ಬಂದಿಯನ್ನು ಭರ್ತಿ ಮಾಡತಕ್ಕದಲ್ಲ. ಸಿಬ್ಬಂದಿ ವ್ಯವಸ್ಥೆಯ 
ಪ್ರಕಾರ ಆಯಾ ವಿಷಯಗಳ ಉಪನ್ಯಾಸಕರು/ಕಾರ್ಯಾಗಾರ ಸಿಬ್ಬಂದಿಯವರು ಸಂಸ್ಥೆಗಳಲ್ಲಿ ಲಭ್ಯರಿದ್ದಾರೆಂಬುದನ್ನು ಸಕ್ಷಮ ಪ್ರಾಧಿಕಾರಿಗಳು 
ಸುನಿಶ್ಚಿತಪಡಿಸಿಕೊಳ್ಳತಕ್ಕದ್ದು; 

(10 ) ಮ್ಯಾನ್ಯುಯಲ್ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಮ್ಯಾನ್ಯುಯಲ್ ಕೌನ್ಸಿಲಿಂಗ್ ಮೂಲಕ 
ವರ್ಗಾವಣೆಗಳನ್ನು ಮಾಡಿದರೆ, ಅವುಗಳನ್ನು ಅಕೃತ ಮತ್ತು ಶೂನ್ಯ ವೆಂದು ಪರಿಗಣಿಸಲಾಗುವುದು ಮತ್ತು ಅಂಥ ವರ್ಗಾವಣೆಗಳಿಗೆ ಕಾರಣರಾದ 
ಅಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಒಳಗಾಗುವರು. 

( 11 ) ಪರಸ್ಪರ ವರ್ಗಾವಣೆಗಳ ಸಂಖ್ಯೆಯನ್ನು ಹೊರತುಪಡಿಸಿ ಒಟ್ಟು ಕೋರಿಕೆಯ ಮೇರೆಗಿನ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ವರ್ಗಾವಣೆಗಳ 
ಸಂಖ್ಯೆ ಶೇ .5 ಮತ್ತು ಅಂತರ ಘಟಕ ವರ್ಗಾವಣೆಗಳ ಸಂಖ್ಯೆ ಶೇ .1ನ್ನು ಮೀರಬಾರದು. 

9. ಪರಸ್ಪರ ವರ್ಗಾವಣೆಗಳು.- (1) ಸಿಬ್ಬಂದಿಯ ಪರೀಕ್ಷಾರ್ಥ ಅವಧಿಯು ತೃಪ್ತಿಕರವಾಗಿದೆಯೆಂದು ಘೋಷಿಸಲ್ಪಟ್ಟಿದ್ದರೆ ಅವರ ಪರಸ್ಪರ 
ವರ್ಗಾವಣೆಗಳನ್ನು ಪರಿಗಣಿಸಬಹುದು; 

(2) ವರ್ಗಾವಣೆಗಳು ಮತ್ತು ನಿರ್ದಿಷ್ಟಪಡಿಸಲಾದಂತೆ ಶೇ .5 ಅಥವಾ 1 ಮಿತಿಯೊಳಗೆ ಇದೆಯೇ ಎಂಬುದನ್ನು ತೀರ್ಮಾನಿಸುವುದಕ್ಕಾಗಿ 
ವರ್ಗಾವಣೆಗಳ ಸಂಖ್ಯೆಯನ್ನು ಲೆಕ್ಕ ಹಾಕಲು ಪರಸ್ಪರ ವರ್ಗಾವಣೆಗಳ ಸಂಖ್ಯೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ; 

(3) ಎಲ್ಲಾ ಪರಸ್ಪರ ವರ್ಗಾವಣೆಗಳನ್ನು ಇಬ್ಬರೂ ನೌಕರರು ಅದಕ್ಕೆ ಲಿಖಿತವಾಗಿ ಒಪ್ಪಿಕೊಂಡರೆ ಮಾತ್ರ ಮಾಡತಕ್ಕದ್ದು. ವರ್ಗಾವಣೆ 
ಆದೇಶಗಳನ್ನು ಹೊರಡಿಸುವುದಕ್ಕೆ ಮುಂಚೆ ಈ ಸಂಗತಿಯನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು; 

(4) ಒಂದೇ ಕ್ಲಸ್ಟರ್‌ (ಸಮೂಹ)/ ಆವರಣ ವ್ಯಾಪ್ತಿಯಲ್ಲಿ ಪರಸ್ಪರ ವರ್ಗಾವಣೆಗೆ ಪ್ರಕರಣಗಳನ್ನು ಪರಿಗಣಿಸತಕ್ಕದ್ದಲ್ಲ. (ಉದಾ: ಬೆಂಗಳೂರಿನ 
ಜಿಆರ್‌ಐಸಿಪಿಯಿಂದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ , ಬೆಂಗಳೂರು); 


. 


& 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

೧೯೦೭ 
(5) ಆಯಾ ವಲಯದಲ್ಲಿ ನಿಗದಿಪಡಿಸಿದ ಮೂರು ವರ್ಷಗಳ ಕನಿಷ್ಟ ಸೇವಾವಧಿಯನ್ನು ಪೂರ್ಣಗೊಳಿಸಿರತಕ್ಕದ್ದು; ಮತ್ತು 
(6) ಪರಸ್ಪರ ವರ್ಗಾವಣೆ ಇಚ್ಚಿಸುವ ಸಿಬ್ಬಂದಿ ಒಂದೇ ವಿಷಯ ಮತ್ತು ವೃಂದಕ್ಕೆ ಸೇರಿದವರಾಗಿರತಕ್ಕದ್ದು . 

10. ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು " ಪ್ರಥಮ " ನೇಮಕಾತಿ ಮಾಡುವ ವಿಧಾನ.- ಅಧಿನಿಯಮದ ಪ್ರಕರಣ 3ರ 
ಪ್ರಕಾರ ತಾಂತ್ರಿಕ ಶಿಕ್ಷಣ ಇಲಾಖೆಯ ಯಾವುದೇ ಕಾಲೇಜು ಅಥವಾ ಸಂಸ್ಥೆಗೆ ಪ್ರಾಂಶುಪಾಲರು/ಬೋಧಕ/ಬೋಧಕೇತರ ಹುದ್ದೆಗಳಿಗೆ ನೇರ 
ನೇಮಕಾತಿಯಲ್ಲಿ/ಬಡ್ತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಪ್ರಥಮ ನೇಮಕಾತಿಯನ್ನು ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಮಾತ್ರ ಕೆಳಕಂಡಂತೆ 
ಮಾಡತಕ್ಕದ್ದು, 


( ಎ ) ಕೌನ್ಸಿಲಿಂಗ್‌ಗೆ ಹಾಜರಾಗಲು ಅಭ್ಯರ್ಥಿಗಳಿಗೆ ಸೂಚನೆ; 
( ಬಿ) ನೇಮಕಾತಿ ಪ್ರಾಧಿಕಾರವು ತುಂಬಬೇಕಾದ ಖಾಲಿ ಹುದ್ದೆಗಳ ಬಗ್ಗೆ ಅಧಿಸೂಚನೆ ಪ್ರಕಟಿಸುವುದು; 
( ಸಿ) ಆಯ್ಕೆಯಾದ ಅಭ್ಯರ್ಥಿಗಳ ವಿದ್ಯಾರ್ಹತೆ ಮತ್ತಿತರ ದಾಖಲೆಗಳ ಪರಿಶೀಲನೆ; 

ಆಯ್ಕೆ ಪಟ್ಟಿಯಲ್ಲಿರುವ ಅಥವಾ ಬಡ್ತಿಯ ಕ್ರಮಾಂಕದ ಪ್ರಕಾರವೇ ಅಭ್ಯರ್ಥಿಗಳ ಕೌನ್ಸಿಲಿಂಗ್ ; 
( ಇ) ಕೌನ್ಸಿಲಿಂಗ್‌ಗೆ ಅಭ್ಯರ್ಥಿಯು ಒಂದು ಪಕ್ಷ ಹಾಜರಾಗದೇ ಇದ್ದ ಪಕ್ಷದಲ್ಲಿ ಅಥವಾ ಸ್ಥಳ ಆಯ್ಕೆ ಮಾಡಿಕೊಳ್ಳುವಲ್ಲಿ 

ವಿಫಲವಾದಲ್ಲಿ, ನೇಮಕಾತಿ ಪ್ರಾಧಿಕಾರವು ಕೌನ್ಸಿಲಿಂಗ್‌ನ ಅಂತ್ಯದಲ್ಲಿ ಲಭ್ಯವಿರುವ ಖಾಲಿ ಹುದ್ದೆಗಳನ್ನು ಹಂಚಿಕೆ ಮಾಡತಕ್ಕದ್ದು; 
(ಎಫ್) ನೇಮಕಾತಿ ಪ್ರಾಧಿಕಾರವು ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಅಲ್ಲಿಯೇ ನೇಮಕಾತಿ ಮತ್ತು ಸ್ಥಳ ನಿಯುಕ್ತಿ ಆದೇಶ 

ಹೊರಡಿಸತಕ್ಕದ್ದು. 
11 . ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಪ್ರಕ್ರಿಯೆ.- ಆದ್ಯತಾ ಪಟ್ಟಿಯಲ್ಲಿರುವ ಅರ್ಜಿದಾರರಿಗೆ ಇಲಾಖಾ ವೆಬ್‌ಸೈಟ್, ಸೂಚನಾ ಫಲಕ, 
ಪತ್ರಿಕಾ ಟಿಪ್ಪಣಿಗಳು, ಆಕಾಶವಾಣಿ ಮತ್ತು ದೂರದರ್ಶನ ಪ್ರಕಟಣೆಗಳ ಮೂಲಕ ಕೌನ್ಸಿಲಿಂಗ್‌ಗಾಗಿ ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ತಿಳಿಸತಕ್ಕದ್ದು. 
ಅರ್ಜಿದಾರರನ್ನು ಗೊತ್ತುಪಡಿಸಿದ ದಿನಾಂಕದಂದು ಅವರವರ ಆದ್ಯತೆಯ ಕ್ರಮಾನುಸಾರ ಕೌನ್ಸಿಲಿಂಗ್‌ಗೆ ಕರೆಯತಕ್ಕದ್ದು ಮತ್ತು ತರುವಾಯ ಗಣಕಯಂತ್ರ 
ಪರದೆಯ ಮೇಲೆ ಪ್ರದರ್ಶಿತವಾಗಿರುವಂತೆ ಅಂಥ ಅವಧಿಯಲ್ಲಿ ಲಭ್ಯವಿರುವ ಹುದ್ದೆಗಳಲ್ಲಿ ಯಾವುದೇ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ತಿಳಿಸತಕ್ಕದ್ದು . 

_ 12 . ಆದೇಶಗಳನ್ನು ಹೊರಡಿಸುವುದು.- ಸಕ್ಷಮ ಪ್ರಾಧಿಕಾರವು ಅರ್ಜಿದಾರನ ಆಯ್ಕೆಯಂತೆ ಆಗಲೇ ಮತ್ತು ಅಲ್ಲಿಯೇ ವರ್ಗಾವಣೆ ಆದೇಶವನ್ನು 
ಹೊರಡಿಸತಕ್ಕದ್ದು ಮತ್ತು ಖಾಲಿ ಹುದ್ದೆಗಳ ಪಟ್ಟಿಯಿಂದ ಆ ಖಾಲಿ ಹುದ್ದೆಯನ್ನು ತೆಗೆದುಹಾಕತಕ್ಕದ್ದು. ಒಂದು ಪ್ರತಿಯನ್ನು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ 
ಕಳುಹಿಸತಕ್ಕದ್ದು ಮತ್ತು ಒಂದು ಪ್ರತಿಯನ್ನು ಅರ್ಜಿದಾರನಿಗೆ ನೀಡತಕ್ಕದ್ದು. 

_ 13. ಕೌನ್ಸಿಲಿಂಗ್ ಅನ್ನು ಪೂರ್ಣಗೊಳಿಸುವುದು. ಆಯಾ ದಿನದ ವರ್ಗಾವಣೆಯ ಕೌನ್ಸಿಲಿಂಗ್ ಅನ್ನು ವರ್ಗಾವಣೆಗಳ ಸಂಖ್ಯೆ ಗರಿಷ್ಠ 
ಮಿತಿಯನ್ನು ತಲುಪುವವರೆಗೆ ಅಥವಾ ಸಕ್ಷಮ ಪ್ರಾಧಿಕಾರಿಯು ತಿಳಿಸಿದ ನಿಗದಿತ ಸಮಯದೊಳಗೆ ಎಲ್ಲಾ ಅರ್ಜಿದಾರರು ಸಂಪೂರ್ಣವಾಗಿ 
ಮುಗಿಯುವವರೆಗೆ ಮುಂದುವರಿಸತಕ್ಕದ್ದು . 

14. ಸೂಚನಾ ಫಲಕದ ಮೇಲೆ ಪ್ರದರ್ಶಿಸುವುದು. ವರ್ಗಾವಣೆ ಮಾಡಲಾದ ನೌಕರರ ಪಟ್ಟಿಯನ್ನು , ಅವರ ಹೆಸರುಗಳ ಮುಂದೆ 
ವರ್ಗಾವಣೆಯ ಸ್ಥಳಗಳನ್ನು ಸೂಚಿಸಿ ಸೂಚನಾ ಫಲಕದ ಮೇಲೆ ಸಹ ಪ್ರದರ್ಶಿಸತಕ್ಕದ್ದು. ಈ ಪಟ್ಟಿಯನ್ನು ಪ್ರದರ್ಶಿಸಿದ ತರುವಾಯ ಯಾವುದೇ 
ವರ್ಗಾವಣೆಗಳನ್ನು ಮಾಡಲಾಗಿದ್ದರೆ, ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಯನ್ನು ವೈಯಕ್ತಿಕವಾಗಿ ಹೊಣೆಗಾರರನ್ನಾಗಿ ಮಾಡತಕ್ಕದ್ದು ಮತ್ತು ಅವರ ವಿರುದ್ಧ 
ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳತಕ್ಕದ್ದು . 

_ 15 , ಬಿಡುಗಡೆ - ವರ್ಗಾವಣೆ ಆದೇಶಗಳು ಪಡೆದ ನೌಕರರ ವಿವರಗಳನ್ನು ಪರಿಶೀಲಿಸಿದ ನಂತರವಷ್ಟೇ ಸಕ್ಷಮ ಪ್ರಾಧಿಕಾರವು/ಸಂಸ್ಥೆಯ 
ಮುಖ್ಯಸ್ಥರು ಸದರಿ ನೌಕರರನ್ನು ಬಿಡುಗಡೆಗೊಳಿಸತಕ್ಕದ್ದು . 

16. ಇಲಾಖಾ ಮುಖ್ಯಸ್ಥರ / ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಅಧಿಕಾರಗಳು.- ಕೆಳಕಂಡ ಸಂದರ್ಭಗಳಲ್ಲಿ ಮಾತ್ರ ವರ್ಷದ ಅನ್ಯ 
ಅವಧಿಯಲ್ಲಿ ಗ್ರೂಪ್ ಬಿ ಸಿ ಮತ್ತು ಡಿ ನೌಕರರ ವರ್ಗಾವಣೆಯನ್ನು ಮಾಡಲು ಇಲಾಖಾ ಮುಖ್ಯಸ್ಥರಿಗೆ ಮತ್ತು ಗ್ರೂಪ್ ಎ ನೌಕರರ 
ವರ್ಗಾವಣೆಯನ್ನು ಮಾಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಅಧಿಕಾರ ನೀಡಲಾಗಿದೆ, ಎಂದರೆ: 

( ಎ) ಅಮಾನತ್ತಿನ ಬದಲಾಗಿ ಶಿಸ್ತು /ಕ್ರಿಮಿನಲ್ ಕ್ರಮ ತೆಗೆದುಕೊಳ್ಳುವ ಸಂದರ್ಭದಲ್ಲಿ; 
( ಬಿ) ಬಡ್ತಿಯ ಪರಿಣಾಮವಾಗಿ ಉಂಟಾಗುವ ಸಂದರ್ಭದಲ್ಲಿ; 

( ಸಿ) ಸಂಸ್ಥೆಗಳಲ್ಲಿ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಶೇಕಡ 50ಕ್ಕಿಂತ ಕಡಿಮೆ ಕೊರತೆ ಇದ್ದಲ್ಲಿ/ಮರು ನಿಯೋಜನೆಯ 
ಪರಿಣಾಮವಾಗಿ ಉಂಟಾಗುವ ಸಂದರ್ಭದಲ್ಲಿ: 

( ಡಿ) 180 ದಿನಗಳು ಮೀರಿ ಅನಧಿಕೃತವಾಗಿ ಗೈರುಹಾಜರಾದ ನೌಕರನು ಕರ್ತವ್ಯಕ್ಕೆ ವರದಿ ಮಾಡಲು ಹಿಂತಿರುಗಿದ ಸಂದರ್ಭದಲ್ಲಿ ಆ 
ಹುದ್ದೆಯನ್ನು ಶೈಕ್ಷಣಿಕ ಹಿತದೃಷ್ಟಿಯಿಂದ ತುಂಬಿದ ಪಕ್ಷದಲ್ಲಿ, ಕಾರ್ಯನಿರ್ವಹಿಸುತ್ತಿರುವ ನೌಕರನನ್ನು ತೆರವುಗೊಳಿಸದೇ ಗೈರುಹಾಜರಾದ ನೌಕರನನ್ನು 
ಲಭ್ಯವಿರುವ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಬೇಕಾದ ಸಂದರ್ಭದಲ್ಲಿ; 

- ( ಇ) ಯಾವುದೇ ಸಂಸ್ಥೆಯನ್ನು ಹೊಸದಾಗಿ ಆರಂಭಿಸಿದ ಸಂದರ್ಭದಲ್ಲಿ ಸೃಜಿಸಿದ ಹುದ್ದೆಗಳು, ತುರ್ತು ಸಂದರ್ಭದಲ್ಲಿ ಆಡಳಿತಾತ್ಮಕ 
ದೃಷ್ಟಿಯಿಂದ ತುಂಬಬೇಕಾದ ಸಂದರ್ಭದಲ್ಲಿ; 


೧೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
(ಎಫ್) ಭಾರತ ಚುನಾವಣೆ ಆಯೋಗ/ ರಾಜ್ಯ ಚುನಾವಣೆ ಆಯೋಗದ ಸೂಚನೆಯನ್ನು ಪಾಲಿಸುವ ಸಲುವಾಗಿ , ನೌಕರನ ವರ್ಗಾವಣೆ 
ಅಗತ್ಯವಿದ್ದ ಸಂದರ್ಭದಲ್ಲಿ. 

17 . ಅಧಿಕಾರಿಗಳ ಹೊಣೆಗಾರಿಕೆ.- ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರವು ವರ್ಗಾವಣೆಗಳನ್ನು ಮಾಡುವಾಗ ಮೇಲಿನ ನಿಯಮಗಳನ್ನು 
ಪಾಲಿಸಲಾಗಿದೆಯೆಂಬುದನ್ನು ಖಾತರಿಪಡಿಸಿಕೊಳ್ಳತಕ್ಕದ್ದು ಮತ್ತು ಯಾವುದೇ ಉಲ್ಲಂಘನೆಗೆ ಅವರನ್ನು ವೈಯಕ್ತಿಕವಾಗಿ ಹೊಣೆಗಾರರಾಗಿ ಮಾಡತಕ್ಕದ್ದು 
ಮತ್ತು ಅವರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ಶಿಸ್ತಿನ ಕ್ರಮ ಜರುಗಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಬಿ . ನಾಗಭೂಷಣ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 


ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಮೇ ೨೮, ೨೦೧೪ (ಜೇಷ್ಠ ೭, ಶಕ ವರ್ಷ ೧೯೩೬ ) 
Bangalore , Wednesday, May 28 , 2014 ( Jyeishta 7 , Shaka Varsha 1936 ) 
Bangalore , Wednesda 


ಭಾಗ - IV - A 
Part - IV - A | 


ನಂ . ೩೪೦ 
No . 340 


URBAN DEVELOPMENT SECRETARIAT 

NOTIFICATION 
No . UDD 556 MyApRa 2013( 1) , Bangalore, Dated : 28- 05 -2014 
Whereas the draft of the Karnataka Town and Country Planning (Regularisation of unauthorized Development or 
Constructions) Rules , 2013 , was published as required by section 76FF read with section 74 of the Karnataka Town and 
Country Planning Act, 1961 (Karnataka Act 11 of 1963) in notification No .UDD 556 MyAPRa 2013 , dated 31. 12 . 2013 in 
part IV - A of the Karnataka Extraordinary Gazette dated 31. 12 .2013 inviting objections and suggestions from all persons 
likely to be affected thereby within thirty days from the date of its publication in Official Gazette . 

And whereas the said Gazette was made available to public on 31. 12 .2013. 
And Whereas objections and suggestions have been received and considered by the State Government. 

Now , therefore , in exercise of the powers conferred by section 76FF and readwith section 74 of the Karnataka 
Town and Country Planning Act , 1961 (Karnataka Act 11 of 1963), the Government of Karnataka hereby makes the 
following rules namely : 


RULES 


1 . Title and commencement.- (1) These rules may be called the Karnataka Town and Country Planning 
(Regularisation of unauthorised Development or Constructions) Rules , 2014 . 

(2 ) They shall come into force from the date of their publication in the officialGazette . 

(3 ) They shall apply to all unauthorised development that have come up on or after 
the date of approval of the first Master Plan of respective cities or towns, but before the date of 
19th October , 2013 . 

2 . Definitions.- In these rules, unless the context otherwise requires, 
(1) " Act" means the Karnataka Town and Country Planning Act, 1961(Karnataka Act 11 of 1963); 
(2 ) “ Appellate Authority ” means, the Appellate authorities specified below to hear the appeals against the 

orders passed by the Competent Authority , namely: 

(i) For Bruhath Bangalore Mahanagara Plalike; 
(ii) For Bangalore Development Authority ; and 
( iii) For Bangalore -Mysore Infrastructure Corridor Area Planning Authority , the Metropolitan 

Commissioner, Bangalore Metropolitan Region Development Authority shall be the Appellate 

Authority. 
(a ) For other cities, having Corporations (Other than Bangalore), the respective Regional Commissioner ; and 
(b ) For other Urban Development Authorities , Planning Authorities and Municipalities , the Deputy 

Commissioner of the concerned district. shall be the appellate Authority ; 
(3 ) " Architect Engineer / Town Planner" means and includes a qualified Architect /Civil Engineer / Town 

Planner, who has been registered under concerned Urban Local Body ; 


ವಿಶೇಷ ರಾಜ್ಯ ಪತ್ರಿಕೆ 


FDDE837 DOZE, ROOWOD , ZBUN OE , 9008 


೧೯೦೯ 


(iii) 


" Unand 


(4 ) " Competent Authority " means, the Authority competent to scrutinise the applications for regularisation 
and pass necessary orders , namely : 

In respect of land use violation and unauthorised development of layouts / sites , the competent 
authority shall be the Commissioner of the concerned Urban Development Authority or Member 
Secretary of the concerned Planning Authority ; 
In respect of unauthorised development of buildings falling outside the limits of local authority but 
within the local planning area , the competent authority shall be the Commissioner of the concerned 

Urban Development Authority or Member Secretary of the concerned planning authority ; and 
( iii ) In respect of unauthorised development of buildings falling in the limits of local authority and within 

the local planning area , the competent authority shall be the Commissioner / Chief Officer of the 

concerned local authority . 
(5 ) "Market value" means the market value determined as per the guidance value of land in accordance with 

the section 45B of the Karnataka Stamp Act, 1957 as prevailing on the date of 19th October , 2013; 
(6 ) " Section " means section of the Act; 

" Structural Engineer" means and includes a qualified Civil Engineer specialised in Structures , who has 
been registered under the concerned Urban Local Body; 
" Unauthorised development" means the development carried out under the following categories, namely: 
(i) “ Unapproved and violated development” means the development made without obtaining prior 

approval from the Competent Authority and also in violation of Master Plan and Zonal Regulations ; 

and 
( ii) “ Approved and violated development ” means the development carried out after obtaining approval 

from the Competent Authority butmade in violation of Master Plan and Zonal Regulations. 
“ Unapproved and Non -violated development” means the development carried out without 
obtaining prior approval from the Competent Authority but, the development carried out in 

accordance with Zonal regulations . 
(9 ) "Urban Areas Infrastructure Development Fund" means the fund established for crediting all proceeds 

collected through regularisation by the Competent Authority for the purposes specified in sub - section (16 ) of 

section 76FF of the Act. 

3 . Types of unauthorized developments eligible to be regularised and Conditions for Regularization .- (1) 
Subject to section 76FF of the Act the following kinds of unauthorised developments are eligible for regularization , 
namely : 

(a ) Land use violations in contravention to Section 14 and 14 - A of the Act; 
(b ) Unauthorized sub - divisions in contravention to Section 17 of the Act; and 
(c) Unauthorised development of buildings in contravention to Section 14 and 15 of the Act . 

(2) All buildings which are completed with occupation certificate or PID Numbers or door number issued shall 
also be eligible for regularisation under these rules . 

4 . Unauthorised development not eligible for regularization . - ( 1 ) No unauthorised developments shall be 
regularised in the following cases , if it is made, 

On land abutting to storm water drains , tank bed areas, river course or beds and canals or below the 
high tension electric line including the land or building which is falling in the buffer zones of drains, 

nala , river course etc. as specified in the respective Zonal Regulations; 
(b ) In areas where land uses have been reserved for park , open spaces and play grounds and public or semi 

public activities in the respective Master Plans and developments have been made in contravention of 

the same. 
(c) on lands earmarked for parks or Civic Amenity in approved layouts ; 
(d ) in basement or usage in contravention of bye law / Zoning regulations; 
(e) in Violation of parking spaces in contravention of Approved Building Plan ; and 
(f) In agricultural zone of approved Master Plan or Green Belt area declared under the Karnataka Land 

Revenue Act, 1964 . 
Provided that only uses that are permitted under permissible uses and under special circumstances in 
agricultural zone of respective Master Plan may be regularized . Buildings constructed in such uses in accordance with 
the norms prescribed for buildings in Agricultural Zone of respective zoning Regulations may be considered for 
regularising such buildings violations . 


(a) 


meno 


BUOT : 37 ODZIE , TOUJO, , 9008 


ವಿಶೇಷ ರಾಜ್ಯ ಪತ್ರಿಕೆ 


(2) Where No Objection Certificate (NOC ) or Clearance Certificate from the Department of Fire and Emergency 
Services for any building is prescribed in the Zonal Regulations (applicable at the time of approval) fire protections 
measures as prescribed in the Zoning Regulations shall be provided and a certificate to that effect from the concerned 
authority shall be produced . 

(3) No unauthorised development shall be regularised unless the owner hands over the portion of the plot 
required for alignment of roadsor widening of roads as per the approved Master Plan , by relinquishment deed . 

5 . Regularisation of change of Land use .- Regularisation of Development of buildings with Land use violations 
shall be subject to the following conditions , namely, 

(i) Land use violation shall be examined with reference to the Master Plan as in force at the time of 

regularisation . 
Change of Land use shall not be permitted in lands reserved for parks and open spaces , roads, 
agricultural purpose , unless such exemption or specific provision is made in the Master Plan or Zoning 

Regulations . 
6 . Conditions for regularisation of unauthorised sub - division of land / plot.- Regulation of unauthorized sub 
division of land / plot shall be subject to following condition , namely : 

(1) Only individual plot shall be considered , for regularisation which is registered before the date of 19th October , 
2013 . 

(2 ) No unauthorised subdivision or layout which does not have access to public road shall be regularised . 

7 . Conditions for regularisation of setback violations .- ( 1) The Setback violations against the approved plan 
but within the provisions of Zoning Regulations or Building Byelaws or Transfer of Development Rights (TDR ) rulesmay be 
regularised on payment of difference of prescribed fee under section 18 of the Act . 

(2) Setback violations shall be calculated based on the percentage deviations made on each side against approved 
plan or as prescribed in the Zonal Regulations. 

(3) The setback violations shall be calculated except open Chajja or Balcony. Buildings constructed by violating the 
road widening line (mentioned as building line in certain Zoning Regulations) shall not be considered for regularisation , 
unless the portion of the building projected beyond the road widening line is demolished . 

8 . Conditions for regularisation of floor area violations.- (1) The floor area of the excess built up area 
constructed against the approved plan / permissible TDR shall be considered separately for calculating the percentage of 
violations. Any areas exempted from Floor Area Ratio (hereinafter referred to as FAR ) in the approved plan , such areas 
shall not be taken in to consideration for deriving percentage of violation . 

(2 ) FAR violations against the approved plans but within the provisions of Zoning Regulations or building byelaws 
may be regularised (on furnishing as built plan and ) on payment of difference of prescribed fee under section 18 of the Act 
subject to limitations specified in section 76FF . 

9 . Persons eligible to apply for regularization . - The applicant shall be the owner ( jointly or severally) or an 
authorised representative of the owners or the association of owners. 

10 . Wide publicity for receiving applications .- ( 1) Wide publicity of the contents of these rules shall be given to 
the public informing details about the verification and implementation procedures involved . 

(2 ) The Competent Authority shall set up adequate number of receiving centres at various locations within its 
jurisdiction to receive application pertaining to the scheme. The competent authority may also make necessary 
arrangements for filing online application for regularisation by self declaration . 

(3 ) To ensure effective implementation of the scheme the Competent Authority may conduct orientation training 
for officers and staff to be assigned with the work of scrutiny of application . The Competent Authority may also conduct 
orientation training for consulting Architects / Engineers 

11 . Application for Regularisation .- ( 1) The application in Form - I for regularisation under these rules shall be 
filed by a person who is entitled to it to the competent Authority concerned within one year from the date of notification 
made by Government calling for application along with the calculated fee on self assessment subject to payment of 
shortfall if any intimated by the competent Authority and document specified below . 

(2) Details related to regularisation of land use violation , unauthorised sub division of plot / layout and 
unauthorised development of buildings shall be entered in the respective portions of the application form . 

(3 ) Every applicant who desires to get his unauthorised development regularised shall submit the application 
along with copies of the following documents , namely : 

Title Document; 
( ii) RTC / Khatha ; 


ವಿಶೇಷ ರಾಜ್ಯ ಪತ್ರಿಕೆ 


BUOT : 37 ODZIE , TOUJO, SO JO OE , 9008 


neon 


(iv ) 


( iii ) Subject to sub -rule (6 ) of rule 16 , NA Conversion order with sketch (exempted in case of 

developmentmade in non -converted lands); 
Survey sketch from Revenue department / Sketch of Urban property ownership record ; 

Site plan showing details of the surroundings (with survey nos.), details of abutting roads , 
buildings therein , services provided (power supply & water supply with respective bills , Under 

Ground Drainage (UGD ) connection ); 
( vi) Key plan or Location plan ; 
( vii) Photograph of development (minimum of 4 nos. from different sides showing all external details 

of development); and 
(viii) Approved layout or Building plan (whichever applicable). 

Note: If approved layout or building plan is notmade available by the applicant, the concerned authority shall 
scrutinize the Layout or building plans based on the applicable Zonal Regulation at the time of obtaining the approval 
(based on the date of license number or door number produced by the applicant) if license number or door number is not 
produced by the applicant the development shall be treated as unauthorised development and the regularisation fees shall 
be levied accordingly . 

( ix ) Site Plan or Building plan showing the details of unauthorised developments authenticated by 

Architect or Engineer ( if this document is not ready at the time of application , the same can be 

submitted later , but before the scrutiny. 
(4) While making application under sub -rule (1) the applicant shall pay Scrutiny fee and Regular fee payable 
along with regularisation fee calculated on self assessment subject to payment of shortfall, if any, intimated by the 
Competent Authority , subject to final decision in respect of pendency of any case before Tribunal, Civil Court, High Court 
any other Court or any order or judgments passed by any such Court, or Tribunal in respect of such property . 

(5 ) The owners of all "Un -authorised development" made during the period eligible for regularisation shall 
mandatorily apply for regularisation under these rules. 

12 . Violation after submission of application .- During verification if it is found that the applicant has 
undertaken further additions or extensions to the existing building, then such applications shall be rejected , duly 
forfeiting the entire regularisation amount and necessary legal action may be initiated against the owner of the building. 

13 . Procedure for regularisation .- Applications shall be scrutinised in the following procedure , namely : 

( 1) On receipt of application for regularisation , the Competent Authority shall scrutinise the application on first-in 
first - out (FIFO ) basis . 

(2 ) The Competent Authorities may also utilise the services of as many officers and staff including Technical 
personnel, namely , Architect or Engineers or Town Planners to take up scrutiny and inspection as may be required for the 
scrutiny. 

(3) In case of joint ownership of the development, the Competent Authority may issue notice to the owners , if any , 
who have not joined the application for regularisation , informing the status of the application . 

(4 ) While scrutinising the application , the Competent Authority may issue notice to the applicant for any 
incomplete details provided or for any clarifications required . If the applicant is the owner of a single or few premises in the 
building having multiple premises , the competent authority may issue notice to the owners or association of owners , if 
required for any details . 

14 . Sequences of scrutinising the application .- (1 ) The Competent Authority shall scrutinise the application for 
different types of violated or unauthorised development, in the following sequences , namely : 

(a) Land use violation ; 
(b ) Unauthorised sub division of plot or layout (converted and non converted ); and 
(c) Unauthorised development of building. 

Provided that if land use violation is not eligible to be regularised as per these rules , the development under 
clause (b ) and (c) for that property shall not be scrutinised or regularised . Similarly if the development under clause (b ) is 
not eligible to be regularised as per these rules, the development under clause (c) for that property shall not be scrutinised 
or regularised . 

(2 ) Application related to land use violation and unauthorised sub division of land (within municipal limits ) only , 
shall be forwarded to the concerned Urban Development Authority or Planning Authority for clearance. The Urban 
Development Authority or Planning Authority after collecting statutory fee as prescribed in the Act from the applicant in 
addition to the fee prescribed under these rules, shall forward the opinion or clearance to the Competent Authority . The 


0509 


FOF : 37 ODLJE , DOO , wojo ne , 9008 


ವಿಶೇಷ ರಾಜ್ಯ ಪತ್ರಿಕೆ 


Competent Authority after receiving the clearance from Urban Development Authority or Planning Authority shall process 
and dispose off the buildings violations accordingly . 

(3 ) Application related to regularisation of unauthorised developments beyond municipal limits and within the 
Urban Development Authority or Planning Authority limits shall be processed in accordance with these rules and the 
Competent Authority shall take necessary steps to process and dispose them either in consultation with Local Authority or 
otherwise . 

(4 ) The Competent Authority shall give an opportunity to the applicant of being heard and to produce documents , 
if any, in support of his claims, in the event of any discrepancy between the claims made by the applicant and the 
scrutiny report. The Competent Authority shall on completion of the enquiry , pass a provisional order in Form - II. 

(5 ) After scrutinising the application , the Competent Authority shall prepare a scrutiny report in the prescribed 
forms for different types of unauthorised developments made (including fees payable if such developments are eligible for 
regularisation ). 

(6 ) The Competent Authority shall intimate the applicant for payment of shortfall in regularisation fees ( for 
different types of unauthorised developments) and other fees or charges , if any within such time limit , but not later than 
ninety days , as may be specified therein , or reject the application as the case may be. 

(7 ) Interest shall be levied on the shortfall of regularisation fees and other fees or charges paid . Interest shall be 
calculated from the last date eligible for filling application up to the date of payment. 

(8 ) The applicantafter remitting the amount as per the provisional order made under sub -rule (4 ) shall inform the 
competent Authority regarding the remittance or compliance . 

(9 ) If the application for regularisation is rejected , the Competent Authority shall , pass an order in form IV for 
rejecting the application for regularisation stating the reason for rejection . 

(10 ) In case , the application for regularisation is rejected , the fees remitted by the applicant, if any , on his self 
assessment shall be refunded (excluding scrutiny fee) to the applicant without interest within sixty days . 

(11) On remittance of the shortfall in regularisation fees by the applicant, along with interest , if applicable , the 
Competent Authority shall issue Regularisation Certificate in Form - III for the different types of unauthorised 
developments . 

15 . Appeal. - ( 1) Any applicant aggrieved by the order passed by the Competent Authority under sub -rule (9 ), of 
rule 14 may prefer an appeal to the Appellate Authority . 

( 2) All appeals shall be disposed off , as for as possible, within three months from the date of receipt. 

16 . Regularisation Fees.- (1 ) The regularisation fees specified in these rules shall be in addition to the regular 
fees or charges normally levied and collected by the Competent Authority . 

(2) The regularisation fees for the land use violation shall be five times the fees prescribed under Section 18 of 
the Act and rule 37 - A of the Karnataka Planning Authority Rules , 1965. 

(3 ) Fees prescribed for regularisation of unauthorised developments of layouts or sites (applicable for both 
converted and non - converted lands). The fees payable shall be as follows: 


SI. 


Site area 


Prescribed amount per sq. m . in (Rupees ) 


No 


(sq. m ) 


Bangalore Urban and 

Rural districts 


Other Corporation Areas 


Other Areas 


1 . 


Upto 60 


40 .00 


30 . 00 


20 .00 


2 . 


< 60 - 120 


160 .00 


80 .00 


50 . 00 


3 . Above 120 

600 .00 

250 . 00 

150 . 00 
4 ) The fee specified above is in addition to the fee to be collected by the Planning Authority under Section 18 of 
the Act. In addition to the above fee three percent (3 % ) for the sital area measuring up to 60 sqm ., five percent (5 % ) for the 
sital area measuring 60 to 120 sqm . and fifteen percent ( 15 % ) for the sital area measuring above 120 sqm . as per Market 
value of land shall be collected in case Parks and Open Spaces and Civic Amenities are not provided . 


(5 ) In case of agricultural lands , regularisation shall be considered after conversion under Section 95 of the 
Karnataka Land Revenue Act, 1964 . 


17 . Fees prescribed for regularisation of unauthorised development of buildings.- (1) Fees prescribed for 
Setback violations for residential buildings shall be as follows: 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


Ena 


Percentage of violation 


Regularisation fee per square metre of total 
violated area in accordance with percentage of 

market value of land ( % ) 


No . 


up to 25 % 


> 25 % Upto 50 % 


(2) Fees prescribed for Setback violations for non - residential buildings shall be as follows: 


Sl. 


Percentage of violation 


Regularisation fee per square metre of total violated 
area in accordance with percentage of market value 

of land ( % ) 


No . 


up to 12 .50 % 


20 


> 12.50 % Upto 25 % 


35 


(3 ) Fees prescribed for FAR violations for residential buildings shall be as follows: 


Regularisation fee for total violated area in 
accordance with percentage of market value of land 


Percentage of violation 


( % ) 


up to 25 % 


> 25 % Upto 50 % 


(4 ) Fees prescribed for FAR violations for non - residential buildings shall be as follows: 


Si. 


Percentage of violation 


No 


Regularisation fee for total violated area in 
accordance with percentage of market value of 

land ( % ) 


up to 12 . 50 % 


20 


> 12 .50 % Upto 25 % 

35 
Note : In case of Setback and FAR violation against the approved plan but within the provisions of Zonal 
Regulations, the regularisation fee shall be the difference of prescribed fees under Section 18 of the Act. 

(5 ) Fees prescribed for buildings constructed in non -converted agricultural lands (In additions to the amount 
prescribed ) shall be as follows: 


SI. 


Type of Use 


No 


Regularisation fee per square metre of total built -up 
area in accordance with percentage of market value 

of building ( % ) 

2 .0 


Residential 


4 .0 


2 Non - residential 

Note : If the setback and FAR are violated , for violated portions , prescribed fees shall be paid as mentioned in 
sub -rules ( 1), (2 ), ( 3) and (4 ). 

(6) Fees prescribed for building / portion of building constructed without the building plan approval but developed 
as per the Zoning Regulations. 


Type of use 


Regularisation fee per square metre of total built-up 
area in accordance with percentage of market value of 

building ( % ) 


Residential 


2 .0 


2 Non - residential 

4 .0 
Note : If the setback and FAR are violated , for violated portions, prescribed fees shall be paid as mentioned in 
sub - rules (1), (2 ), (3 ) and (4 ). 


೧೯೧೪ 


BUOT : 37 ODZIE , TODO, DOJA OE , 9008 


ವಿಶೇಷ ರಾಜ್ಯ ಪತ್ರಿಕೆ 


18 . Scrutiny Fee .- ( 1) Scrutiny fee shall be collected by the Competent Authority at the rate of Rupee one per 
square meter of total plot area in case of plot in an unauthorised layout and Rupees two per square meter of total floor 
area of buildings . 

(2 ) The scrutiny fee shall be made available to the competent authority for the respective unauthorised 
development applied for regularisation . 

19 . Deduction of betterment fee etc ., from the total amount to be paid for regularization .- The payment of 
betterment levy , betterment fee , improvement charges, development charges, if any , paid under the Karnataka Municipal 
Corporations Act, 1976 , the Karnataka Municipalities Act, 1964, the Karnataka Town and Country Planning Act, 1961, the 
Bangalore Development Authority Act, 1976 and the Karnataka Panchayat Raj Act, 1993 shall be deducted from the total 
amount to be paid for regularisation . 

20 . Utilisation of Urban Areas Infrastructure Development Fund . - ( 1) The Competent Authority shall keep the 
amount collected for regularisation in a separate account called the Urban Areas Infrastructure Development Fund. The 
fund shall be utilised for the purposes specified in section 76FF of the Act. 

(2 ) Out of the fund collected Fifty percent shall be utilised for development of parks and open spaces including 
lands to be acquired under sub -section ( 2) of section 69 of the Act. The remaining Fifty percent shall be utilised for 
provision of infrastructure, civic amenities , lighting, drinking water , drainage system , fire safety and for any other 
infrastructure . 

( 3 ) No amount from the fund shall be spent without the approval of the Regional Commissioner . 
(4 ) The annual report regarding the receipts and expenditures of the fund shall be sent to the Government. 
(5 ) The progress report shall be audited and submitted to Government periodically . 

21. Action to be taken in case of unauthorised development which are not regularised.- Action 
contemplated under sections 15 and 17 of the Act, shall be taken in the following cases , namely : 

(a ) Unauthorised development for which no application for regularisation is received within the prescribed 

time limit (including unauthorised developments for which occupation certificate /door nos . are issued) 
(b ) Unauthorised developments which are not eligible to be regularised under these rules. 
(c) Unauthorised developments for which regularisation fees has not been paid within the stipulated time 

limit prescribed in these rules. (after receiving intimation from the Competent Authority ). 

22 . Repeal and Savings.- (1) The Karnataka Town and Country Planning (Regularisation of unauthorized 
Developments) Rules , 2007 shall be repealed . 

(2 ) Notwithstanding such repeal applications filled under the repealed rules shall be processed under these rules 
as if they were file before competent Authority under these rules. 


By order and in the Name of the Governor of Karnataka 


T . M . VASUDEVA RAO 
Under Secretary to Government 
Urban Development Department 


FORM - I 


(See Rule 11) 
APPLICATION FOR REGULARISATION OF UN -AUTHORISED DEVELOPMENT 
(Under Section 76 - FF of the Karnataka Town and Country Planning Act, Section 321- A of Karnataka Municipal 
Corporations Act and Section 187 - A of Karnataka Municipalities Act) 
Name of the applicant with address & telephone number for correspondence 


Affix photograph of 

the applicant 


To 


ವಿಶೇಷ ರಾಜ್ಯ ಪತ್ರಿಕೆ 


FDF & T DOXE, ndiwao , ne , 9008 


06033 


PART - I 


REGULARISATION OF PLOT IN AN UN -AUTHORISED SUB -DIVIDED LAND / LAYOUT 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


...... Rule No....... 
Sir / Madam , 

I hereby apply for regularization of site in unapproved layout (name) 
................................Sy.No..................Of..................... Village .........Hobli.......... Taluk........... District........ plot 
no ........... measuring................., bearing Khata number / assessment number....... 

Property Boundaries : East 


: West 


- - - - 


: North -- -- - - 


: South 


- - - - - - 


Existing Road width in front of the plot ............meters 


3 . Accessibility to nearest .......... public road (Name of the road ) 
4 . Photo of the land property. 
5 . List of Enclosures: 


(x) 


Sketch of the plot / site with details of abutting road & other surrounding development details. 


(xi) 


Copy of the ownership document 
Copy of the approved layout plan if available or copy ofunauthorised layout showing the location of the 


(xii) 


site 


(xiii) 
(xiv) 


NOC from KSPCB in case the land is in ‘RED category . 
D . D . favouring competent Authority towards scrutiny fee : 

: Amount in Rs.......... 


: D . D . No............... Date .......... 


Bank :..................... ..... 


Note : Scrutiny fee shall be collected at the rate of Rs . 1.00 per square meter of total plot area in case of 
plot in an unauthorised layout and Rs .2 .00 per square meter of total floor area of buildings . 
D .D . favouring competent Authority towards regularisation fee 


(xv ) 


: Amount:.... 


( xvi) 


: D .D . No............... Date.. 

: Bank .. . . .... . . 
D .D favouring competent Authority towards an amount equal to 15 % of sital area as per market value of 
land if parks /open spaces / civic amenities are not provided . 

: Amount:.......... 
: D .D . No................Date ........... 


(xvii) 


: Bank ........... 
D . D favouring competent Authority towards regular fees to be levied for sanctioned under KTCP Act 

: Amount:... . ..... 

: D .D. No...............Date...... 
: Bank .... .. . ..... . ... 


. . . . . . . . . 


Signature of Applicant 


0 


0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


PART - II 


REGULARISATION OF BUILDINGS WITH LAND USE VIOLATIONS: 


Rule No 5 


Sir / Madam , 


I hereby apply for regularization of buildings with land use violations in ...............layout 
(name) ......... ........ .......... Sy .No..... ...... ...... .. .... ...........of..... ..... ...... ......... 
Village ..........Hobli..........Taluk ...........District........plot no .......... ........ measuring.................., bearing khata number / 
assessment number....... 


1 . 


Property Boundaries 


: East 


- - - - 


: West 


- - - - - 


- 


- 


- 


- 


- 


- 


: North - - - -- 


: South - - 


2 . 


Existing Road width in front of the plot... ..........metres . 


3 . Accessibility to nearest .......... public road (Name of the road ) 


4 . 


Designated land use as per Master Plan -------------(Residential / Commercial / Industrial / Others ) 


5 . 


Actual usage of land / building : ---- -- 


---- --(Residential / Commercial / Industrial / Others) 


6 . 


Photograph of land / building : 


Affix photograph of the land / building 


7 . 


D . D . favouring competent Authority towards regular fees for change of land use under KTCP Act. 

:Amount:. .... ....... 
: D .D . No.-------------Date ------ 


: Bank 


8 . 


D . D . favouring competent Authority towards scrutiny fee 

: Amount:. .. . 


. 


. 


. 


. 


: D . D . No .- - - -- - - - - -- - -Date - - - - - - 


: Bank:. 


Note : Scrutiny fee shall be collected at the rate of Rs. 1 .00 per square meter of total plot area in case of plot in 
an unauthorised layout and Rs. 2 . 00 per square meter of total floor area of buildings . 


9 . 


D . D . favouring competent Authority towards regularisation fee five times the fees prescribed under section 18 of 
the KTCP Act and 

Rule 37 (A ) KPA Rules . 


: Amount:.............. 


: D . D . No . -- - - -- - - - - -- - Date -- - - -- 


: Bank :.......... 


Signature of the Applicant 


ವಿಶೇಷ ರಾಜ್ಯ ಪತ್ರಿಕೆ 


FDF & T DOXE, ndiwao , do n€ , 9008 


PART - III 
REGULARISATION OF UNAPPROVED AND NON- VIOLATED DEVELOPMENT / UNAPPROVED AND VIOLATED 

DEVELOPMENT / APPROVED AND VIOLATED DEVELOPMENT 


. . . . . . . . . . . 


Sir / Madam , 

I hereby apply for regularization of unapproved development and non residential development / un approved and 
violated development / approved and violated development in 

layout 

(name) 
............... Sy .No........... 

.. . . .. . . of..... .... ... .... . ... .... ... . ... village, 
plotNo ........................measuring.................., bearing door number / assessment number.................... I belong to SC / 
ST / General: 
1 . Property Boundaries 

: West 


: East 


- - - - - - - 


- - - - 


: North -- - - -- 


: South -- -- - 
2 . Existing Road width in front of the plot in metres - ---- - 
3 . Accessibility to nearest .......... public road (Name of the road ) 
4 . Existing building details with as built plan : (Refer instructions ) 


As per Existing Building 


Parameters 


As per Zoning 
Regularisations 


Front 


Setback - 
(in meters ) 


- 


Rear 


- 


Left 


- 


Right 


FAR 


Coverage 


Height ofthe building 


Number of floors 


Total floor area of all floors 


No . of Parking provided 


( iv ) 


5 . I enclose herewith the following documents : 

Certified sketch of the plot / site with building along with details of abutting road . 
Certified sketch of actual built up area showing the violation of setback and the number of 
floors . 
Copy of ownership documents 
NOC from KSPCB in case the land is in RED ’ zone. 
Copy of NOC from KPTCL for clearance from high tension lines if applicable . 

Copy of certificate from Karnataka Fire Department in case of high -rise buildings. 
(vii) Copy of structural engineer s certificate in case the building is more than two floors high . 
(viii) Copy of the resolution made by all the owners or their association (For apartments and group 

housing) 
(ix ) Calculation sheets of setback and FAR violations . 

(x) Copy of the sanctioned plan . 
6 . Photograph of building 


Affix photograph of building 


೧೯೧೮ 


FDDE837 DOZE, RUOLO, TODO OE , 9008 


ವಿಶೇಷ ರಾಜ್ಯ ಪತ್ರಿಕೆ 


7 . Certificate from a structural engineer for the buildings ( above ground plus one floor) 
8 . D . D favouring competent Authority towards regularisation fee 

: Amount:. . 


: D . D . No .. .. .. .. .. .. Date . .. ... 


: Bank,..................... 
9 . D . D . favouring competent Authority towards scrutiny fee 

: Amount:..... 
: D . D . No ............ Date ....... 

: Bank ,...... .... 
Note : Scrutiny fee shall be collected at the rate of Rs. 1 .00 per square meter of total plot area in case of plot in an 
unauthorised layout and Rs . 2 .00 per square meter of total floor area of buildings . 

10 . D . D favouring competent Authority towards regular fees for sanctioned of plan as per Karnataka Town 

and Country Planning Act, 1961, Karnataka Municipal Corporations Act, 1976 , Karnataka 
Municipalities Act, 1964 

: Amount:.... 

: D .D . No................Date ....... 
: Bank . ... ....... . 


. 


. 


. 


. 


. 


. 


. 


. 


. 


. 


Signature of the Applicant 


PART- IV 

ACKNOWLEDGEMENT 
Received application for regularization of unauthorized sub- division / lay out / buildings with land use violations / 
anauthorised buildings from the ......... name ....... In plot number ......... S .no .......... Villages ......Hobli .. .. .. .. 
village .. ....... Taluk ... ..... measuring ... ........ ...bearing door no . / assessment no ... ...... ..... 

a . Application no . and date .... 
b . D .D . No.and date for scrutiny fee 
c . D . D . No. and date for Regularisation Fee 
d . D .D . No. and date for Regular fee 
e. Any other fee 

Authorised Signatory 


FORM - II 

[See Rule 14 (4 )] 
Name of the Applicant,-- --- 
Application No & Date,. 

PROVISIONAL ORDER 
It is hereby inform that the unauthorised sub - divied land or layout / building with land use violation / unlawful 
building situated in layout - --- -- -- --- -- --- -- (Name), Sy .no.- -- --- - of - -- --- -- -- village , plot No .-- -- --- -- -- --- -measuring ,- --- -- --- -- - 
-- --bearing door number / assesment number --- --- ---is being considered or regularised under the provisions of Section 
76FF of the Karnataka Town and Country Planning Act 1961 / Section 321- A of the Karnataka Municipal Act 1976 / the 
Karnataka Municipalities Act, 1964 

Therefore , you are hereby required to pay a sum of rupees... ............. towards regularisation on or before ninety 
days from the date of receipt of this order. 


Date : 


Seal of the Institution 


Place : 


Note : Strike outwhichever is not applicable 


(Competent Authority) 


ವಿಶೇಷ ರಾಜ್ಯ ಪತ್ರಿಕೆ 


FDF & T DOXE, Todowo, Forum , 9008 


೧೯೧೯ 


FORM - III 
[See Rule 14 (11)] 


Name of the Applicant,----- 
Application No & Date,. 


REGULARISATION CERTIFICATE 
It is certified that the unauthorised sub -divied land or layout / building with land use violation / unlawful 
building situated in layout ----- --- ----- --- --(Name), Sy .no.---- --- of -- ---- - --- village , plot No.---- ---- --- ----measuring ,--- ---- ---- - 
----bearing door number / assesment number ------ --- is hereby regularised under the provissiona of Section 76FF of the 
Karnataka Town and Country Planning Act 1961 / Section 321- A of the Karnataka Municipal Act 1976 / the Karnataka 
Municipalities Act, 1964 


Date : 


Seal of the Institution 


Place : 


Note : Strike outwhichever is not applicable 


(Competent Authority ) 


Το 


1 


FORM - IV 

[See Rule 14 (9 ) ] 
Rejection of Regularisation 


Name of the Applicant: 
Application No. and Date ., – 


REJECTION OF APPLICATION FOR REGULARIZATION OF UNAUTHORISED DEVELOPMENT 


On the scrutiny of your application as submitted for regularization , It is hereby brought to your notice , your application 
for regularization is rejected due to the following reasons . 

1. Violation exceeding the permissible percentage prescribed as per Act and Rule . 
2 . As per reasons mentioned in the Rule No. 4 . 
3 . Application not complete in all respects . 
4 . Violation after submission of application . 
5 . Fee not paid . 

Other reasons. 
a ) .......... ............. ........... ............. ......... . ........... ..... 

b ) ......... 
Date : 

Seal of the Institution 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


Place : 


(Competent Authority ) 


To : 


INSTRUCTIONS TO APPLICANT 

GENERAL 


1. 


Application for regularisation of unauthorized developments consists Part-I, Part- II and Part- III. 

Part -I pertains to regularisation of plot in an un -authorised sub -divided land / layout. 
Part-II pertains to regularisation of land use violations. 
Part -III pertains to regularisation of unlawful buildings . 


0890 


FIDEEZE ODZE, nudowod , toor , 9008 


ವಿಶೇಷ ರಾಜ್ಯ ಪತ್ರಿಕೆ 


vii. 


ii. 


viii . 


iv . Submit the completed application form with the documents required within one year from the date of notification 

made by the government calling for applications . 
Pay the regularisation fee and scrutiny fee separately through Demand Drafts or Bankers Cheques from any 
Bank drawn in favour of the respective Urban Development Authority / Planning Authority / Urban Local Body . 
Scrutiny fee shall be collected by the Competent Authority at the rate of Rs. 1 .00 per square meter of total plot 
area in case of plot in an unauthorized layout and Rs. 2 .00 per square meter for total floor area of buildings. 

Enter details of fees paid in the application form and have them confirmed while receiving the acknowledgement. 
viii . The acknowledgment is issued with the seal of the office receiving the application . 
ix . In case the application for regularization is rejected , either because of inadequate or incorrect information or for 

other reasons , the scrutiny fees remitted will not be refunded . 
2 . In the following cases , the regularization will be rejected . 
If the site is situated : 
i. In the land affected by the alignments of any road or of proposed inner ring road , National High ways , 

bypass road , outer ring road or mass rapid transit system (rail) projects ; 
On the land belonging to the State Government or the Central Government or appurtenant to any building 
belonging to the State Government or the Central Government; 
On the land belonging to an other person over which the former has no title ; 
On the land belonging to any Board or Corporation owned or controlled by the Central Government or the 
State Government ; 
On the land belonging to , or vested in , any Urban Development Authority or Bangalore Development 
Authority ; 
On the land belonging to , or vested in , a local authority ; 
On the land abutting to storm water drains, tank bed areas , river course or beds and canals or below the 
high tension electric line; 
In land reserved for parks, playground , open space or for providing civic amenities . 
Development being a special and hazardous industry or an industry categorized as “RED ” by the Karnataka 
Pollution Control Board will be regularized only with the clearance from the Karnataka Pollution Control 
Board . 
Development not conforming to rules for high -tension lines and fire protection measures . 
Development covered by the Coastal Zone Regulations of the Ministry Environment and Forest, Government 
of India . 
Development made in basementor usage in contravention of bye law . 
Development in violation of set back norms exceeding twenty - five percent in cast of non - residential 
buildings and fifty percent in case of residential buildings . 

Development for which violation in respect of change in land use is not regularized first. 
XV . Unauthorized construction or development made in agricultural zone of approved Master Plan or green belt 

area declared under Karnataka Land Revenue Act, 1964 . 
Buildings located in areas of special control/other protect areas, where it violates the regulations prescribed 

for such areas. 
3 . Regulation of violation in respect of change of land use shall be made as far as may be in accordance with section 14A 

of the Karnataka Town and Country Planning Act, 1961. 
Development in respect of any building having more than two floors will be regularized if a certificate from Structural 

Engineer is produced regarding the structural stability of such building. 
5 . In case of owner of the building who has made unauthorized construction in violation of the norms of zonal regulation 

and do not apply for regularization within the prescribed time, the supply of water and electricity to the building shall 
be liable to be disconnected with prior notice . 

PART-I 
Application related to regularisation of plot in unauthorised sub -divided land / layout shall be submitted to 
the concerned planning Authority . 
Application related to regularisation of plot in an unauthorised sub- divided land / layout shall be submitted 
to the concerned Local Authority for the towns where the Karnataka Town and Country Planning Act is not 
extended . 


xii. 


xiii. 


xiv . 


xvi. 


ವಿಶೇಷ ರಾಜ್ಯ ಪತ್ರಿಕೆ 


BUOT : 37 ODZIE , TOUJO, SO JO OE , 9008 


0890 


iii . 


Fee for regularisaton of plot in an unauthorised sub -divided land / layout is to be calculated as per 

Rule 16 (3 ) 
NOTE : 

The fee specified above is in addition to the fee to be collected by the Planning Authority under Section 
18 of the Act and the amount collected for 15 % of the sital area as per Market value of land (in lieu of 
Civic Amenities and Parks & Open Spaces). 
In respect of sites where building licence has been issued for, the subdivided plots prior to the date of 
19th October, 2013 , 15 % of the sital area as per Market value of land in lieu of CA and P & OS shall not 
be collected . 


(ii ) 


( iii) 


In case of agricultural Land regularisation shall be considered only after conversion under section 95 of 
the Land Revenue Act, 1964. 


PART- II 


Application related to regularisation of buildings with land use violations shall be submitted to the concerned Local 
Authority within its jurisdiction . 
Applications related to regularization of un -authorised buildings outside the Local Authority limits but within the 
Local Planning Area shall be submitted to the concerned Planning Authority. 
For the towns where the Karnataka Town & Country Planning Act is not extended , applications related to 
regularisation of un -authorised buildings shall be submitted to the concerned Local Authority . 
In case of apartments and Group Housing the application form individual owners will not be admitted . For such 
developments , the application shall be made jointly from all the owners or their association . 


NOTIFICATION -II 
No . UDD 556 MyApRa 2013 ( 1 ), Bangalore, Dated 28 .05 .2014 
Whereas the draft of the Karnataka Municipal Corporations (Regularisation of unauthorized Development or 
Constructions) (Amendment) Rules , 2013 , was published as required by section 321A read with section 421 of the 
Karnataka Municipal Corporations Act, 1976 (Karnataka Act 14 of 1977) in notification No.UDD 556 MyAPRa 2013 , dated 
31 . 12 .2013 in part IV - A of the Karnataka Extraordinary Gazette dated 31. 12 .2013 inviting objections and suggestions 
from all persons likely to be affected thereby within thirty days from the date of its publication in Official Gazette . 

And whereas the said Gazette was made available to public on 31 . 12 .2013 . 
And Whereas objections and suggestions have been received and considered by the State Government. 

Now , therefore , in exercise of the powers conferred by section 321A readwith section 421 of the Karnataka 
Municipal Corporations Act, 1976 (Karnataka Act 14 of 1977), the Government of Karnataka hereby makes the following 
amendment rules namely : 

RULES 
1 . Title and commencement.- (1) These rules may be called the Karnataka Municipal Corporations 
(Regularisation of unauthorised Development or Constructions) (Amendment) Rules , 2014 . 

(2 ) They shall come into force from the date of their publication in the official Gazette . 

2 . Amendment of rule 2 .- In rule 2 of the Karnataka Municipal Corporations (Regularisation of unauthorized 
Development of constructions) Rules , 2007 (hereinafter referred to as said rules) clauses (b ) and (c) shall be omitted . 

3 . Amendment of rule 3 . - In rule 3 of the said rules for the words “ The provisions of the Karnataka Town and 
Country Planning (Regularisation of unauthorised development or constructions) Rules , 2007 ” , the following shall be 
substituted , namely : 

“ The provisions of the Karnataka Town and Country Planning (Regularisation of unauthorised development or 
constructions) Rules , 2014 ." 
4 . Omission of rule 4 .- Rule 4 of the said rules shallbe omitted . 

By order and in the Name of the Governor of Karnataka 

T . M . VASUDEVA RAO 
Under Secretary to Government 
Urban Development Department 


୦୭୭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

ವಿಶೇಷ ರಾಜ್ಯ ಪತ್ರಿಕೆ 
NOTIFICATION – III 
No . UDD 556 MyApRa 2013( 1), Bangalore, Dated 28 .05 . 2014 
Whereas the draft of the Karnataka Municipalities (Regularisation of unauthorised Development or 
Constructions) (Amendment) Rules 2013 , was published as required by section 187A read with section 323 of the 
Karnataka Municipalities Act, 1964 (Karnataka Act 24 of 1964 ) in notification No.UDD 556 MyAPRa 2013 , dated 
31. 12 . 2013 in part IV - A of the Karnataka Extraordinary Gazette dated 31. 12 . 2013 inviting objections and suggestions 
from all persons likely to be affected thereby within thirty days from the date of its publication in Official Gazette . 

And whereas the said Gazette was made available to public on 31. 12 . 2013 . 
And Whereas objections and suggestions have been received and considered by the State Government. 

Now , therefore , in exercise of the powers conferred by section 187A read with section 323 of the Karnataka 
Municipalities Act, 1964 ( Karnataka Act 24 of 1964 ), the Government of Karnataka hereby makes the following 
amendment rules namely : 

RULES 
1 . Title and Commencement.- ( 1) These rules may be called the Karnataka Municipalities (Regularisation of 
unauthorized Development or constructions) (Amendment) Rules 2014 . 

( 2) It shall come into force from the date of its publication in the Official Gazette. 

2 . Amendment of rule 2 .- In rule 2 of the Karnataka Municipalities (Regularisation of unauthorised 
Development or constructions) Rules, 2007 (hereinafter referred to as the said rules) clause (b ) and (c) shall be omitted . 

3 . Amendment of rule 3 .- In rule 3 of the said rules for the words “ The provisions of the Karnataka Town and 
Country Planning (Regularisation of unauthorised development or constructions) Rules, 2007” , the following shall be 
substituted , namely : 

" The provisions of the Karnataka Town and Country Planning (Regularisation of unauthorised development or 
constructions) Rules , 2014 ." 

5 . Omission of rule 4 .- Rule 4 of the said rules shallbe omitted . 


By order and in the Name of the Governor of Karnataka 


T . M . VASUDEVA RAO 
Under Secretary to Government 
Urban Development Department 


ಭಾಗ - IV - A 
Part - IV - A 


ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಮೇ ೨೯ , ೨೦೧೪ (ಜೇಷ್ಠ ೮, ಶಕ ವರ್ಷ ೧೯೩೬ ) 
Bangalore , Thursday , May 29 , 2014 ( Jyeishta 8 , Shaka Varsha 1936 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 


ನಂ . ೩೪೧ 
No . 341 


ಸಂಖ್ಯೆ: ನಅಇ 162 ಎಂಎಲ್ಆರ್ 2015 , ಬೆಂಗಳೂರು, ದಿನಾಂಕ: 29 - 05 - 2014 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ: ನಅಇ 240 ಎಂಎಲ್ಆರ್ 2013 ದಿನಾಂಕ: 18.12.2013 ರಲ್ಲಿ ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಕಲಂ 13 ರನ್ವಯ ( Karnataka Act 22 of 1964) ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 13 ಶಾಸನ 2012, ಬೆಂಗಳೂರು, ದಿನಾಂಕ:30.08.2012 ರನ್ವಯ ( Karnataka Act No. 32 of 20129 ಈ 
ಕೆಳಕಂಡ ನಗರ ಸ್ಥಳೀಯ ಸಂಸ್ಥೆಗೆ ಸಂಬಂಧಿಸಿದಂತೆ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ . 

1. ಜೋಗ್- ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡುಗಳ ಸಂಖ್ಯೆ: 11 ( ಹನ್ನೊಂದು) 
2 . ಪ್ರತಿ ವಾರ್ಡುಗಳ ವಿಸ್ತೀರ್ಣದ ವಿವರವನ್ನು ಅನುಬಂಧದ ಕಲಂ 4 ರಲ್ಲಿ ವಿವರಿಸಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4. ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು ಮತ್ತು ಆಯಾ 

ವರ್ಗದ ಮಹಿಳೆಯರ ಸ್ಥಾನವನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನಿಗದಿಪಡಿಸಿದೆ. 

ಈ ಕರಡು ಅಧಿಸೂಚನೆಯನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ಕರಡು ಅಧಿಸೂಚನೆಯನ್ನು ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳ ತರುವಾಯ ಈ ಅಧಿಸೂಚನೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಸದರಿ ವಿಷಯಕ್ಕೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ 

೧೯೨೩ 
ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸಲು ಇಚ್ಚಿಸುವ ವ್ಯಕ್ತಿಗಳು ಅದನ್ನು ಲಿಖಿತದಲ್ಲಿ ಕಾರಣ ಸಹಿತವಾಗಿ ದಾಖಲೆಗಳೊಂದಿಗೆ ನಿಗದಿತ 
ದಿನಾಂಕಕ್ಕೆ ಮೊದಲು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 

ಅನುಬಂಧ 
ಪಟ್ಟಣ ಪಂಚಾಯಿತಿ ಜೋಗ- ಕಾರ್ಗಲ್ ವಾರ್ಡ್ವಾರು ವಿವರ ಹಾಗೂ ಮೀಸಲಾತಿ 


8(વા 


ವಾರ್ಡ್ ನಂಬರ್ 
ಮತ್ತು ಹೆಸರು 


ಚೆಕ್ಬಂದಿ 
( ಮೇರೆ ಗುರುತು) 


ವಾರ್ಡ್ ರನ್ನಿಂಗ್ ಬೌಂಡರಿ 


ಮೀಸಲಾತಿ 


ಜೋಗ್ 
ಕಾರ್ಗಲ್ - 1 


ಉತ್ತರ: ಶರಾವತಿ ನದಿ ದಂಡೆ 
ಮತ್ತು ವಾರ್ಡ ನಂ .02 ರ ಗಡಿ 


ದಕ್ಷಿಣ: ಕರುಮನೆ ಗ್ರಾಮ ಮತ್ತು 
ಲಿಂಗನಮಕ್ಕಿ ಗ್ರಾಮದ ಗಡಿ 
ಪೂರ್ವ: ಶರಾವತಿ ನದಿಯ 
ದಂಡೆ ಲಿಂಗನಮಕ್ಕಿ ಅಣೆಕಟ್ಟು 
ಮತ್ತು ಹೆಬೈಲು ಗ್ರಾಮ 
( ಇಡುವಾಣಿ) ದ ಗಡಿ 
ಪಶ್ಚಿಮ : ಕರುಮನೆ ಗ್ರಾಮ 
(ಕಾಳಮಂಜಿ) ದ ಮತ್ತು ವಾರ್ಡ 
ನಂ .02ರ ಗಡಿ 


ಜೋಗ್ 
ಕಾರ್ಗಲ್ - 2 


ಉತ್ತರ : ಕಾರ್ಗಲ್ ಮಸೀದಿ ರಸ್ತೆ 
ಮತ್ತು ವಾರ್ಡ ನಂ .03ರ ಗಡಿ | 
ದಕ್ಷಿಣ: ಸಾಗರದಿಂದ ಕಾರ್ಗಲ್ 
ಗೆ ಬರುವ ಮುಖ್ಯ ರಸ್ತೆ ಮತ್ತು 
ಬಿದರೂರು ಗಡಿ 


ಲಿಂಗನಮಕ್ಕಿ ಗ್ರಾಮದ ಲಿಂಗನ ಮಕ್ಕಿ ಅಣೆಕಟ್ಟಿನ ಕ್ರಸ್ಟ್ ಗೇಟ್ | ಪರಿಶಿಷ್ಟ ಜಾತಿ 
ನಿಂದ ಆರಂಭವಾಗಿ ವಾಯುವ್ಯ ಮುಖವಾಗಿ ಶರಾವತಿ ( ಮಹಿಳೆ) 
ನದಿಯ ಅಂಚಿನ ಉದ್ದಕ್ಕೂ ಸಾಗಿ ಎಡಭಾಗದ ( ದಕ್ಷಿಣ) 
ಪ್ರದೇಶವನ್ನು ಒಳಗೊಂಡ ಚೈನಾಗೇಟ್ ನಿಂದ ಪಶ್ಚಿಮಕ್ಕೆ ತಿರುಗಿ 
ಬೈಪಾಸ್ ರಸ್ತೆಯ ವೃತ್ತದಲ್ಲಿ ದಕ್ಷಿಣಕ್ಕೆ ತಿರುಗಿ ಸಾಗರದಿಂದ 
ಕಾರ್ಗಲ್ ಗೆ ಬರುವ ಮುಖ್ಯರಸ್ತೆಯ ಮೂಲಕ ನೈರುತ್ಯಕ್ಕೆ ಸಾಗಿ 
ಚೌಡೇಶ್ವರಿ ವೃತ್ತದ ಮೂಲಕ ಎಡಭಾಗದ ಪ್ರದೇಶವನ್ನು 
ಒಳಗೊಂಡು ಬಟ್ಕಳ್ ವೃತ್ತಕ್ಕೆ ಸೇರಿ ದಕ್ಷಿಣಾಭಿಮುಖವಾಗಿ 
ಚಲಿಸಿ ಪವರ್ ಚಾನಲ್ ಒಳಗೊಂಡಂತೆ ಮೂಲೆ ಮನೆ ವೃತ್ತದ 
ಕರುಮನೆ ಮತ್ತು ಬಿದೂರೂರು ಗಡಿಯಚ್ಚಿನಲ್ಲಿ 
ಪೂರ್ವಾಭಿಮುಖವಾಗಿ ಚಲಿಸಿ ಎಡಭಾಗದ ಕುಳಕಾರು ಮತ್ತು 
ಮಳಲಿ ಪ್ರದೇಶ ಒಳಗೊಂಡಂತೆ ಲಿಂಗನಮಕ್ಕಿ ಗ್ರಾಮದ 
ಸ. ನಂ .73 ಪೂರ್ವದ ಅಂಚಿನ ಮೂಲಕ ಲಿಂಗನ ಮಕ್ಕಿ 
ವಿದ್ಯುದಾಗಾರ ಬಳಸಿಕೊಂಡ ಲಿಂಗನಮಕ್ಕಿ ಅಣೆಕಟ್ಟಿನ 
ಆಗ್ನೆಯ ತುದಿಗೆ ಬಂದು ನಂತರ ಈಶಾನ್ಯಾಭಿಮುಖವಾಗಿ 
ಚಲಿಸಿ , ಅಣೆಕಟ್ಟಿನ ಕ್ರೈಸ್ಟ್ ಗೇಟ್ ತಲುಪುತ್ತದೆ. 
ಚೈನಾ ಗೇಟ್ ಸಾಗರ ಕಾರ್ಗಲ್ ಬೈಪಾಸ್ ರಸ್ತೆಯ ಜಂಕ್ಷನ್ ಹಿಂದುಳಿದ 
ನಿಂದ ಆರಂಭಗೊಂಡು ವಾಯುವ್ಯಾಭಿಮುಖವಾಗಿ ತಿರುಗಿ ವರ್ಗ - ಎ 
ಬೈಪಾಸ್ ರಸ್ತೆಯ ಬಳಿ ದಕ್ಷಿಣಾಭಿಮುಖವಾಗಿ ಚಲಿಸಿ ( ಮಹಿಳೆ) 
ಎಡಭಾಗದ ಪ್ರದೇಶವನ್ನೊಳಗೊಂಡು, ಮಸೀದಿ ವೃತ್ತದಲ್ಲಿ 
ಎಸ್. ಹೆಚ್.50 ಯನ್ನು ಸೇರಿ ಅನಂತರ ಬಿ .ಹೆಚ್. ರಸ್ತೆ 50 
ರ ಮಸೀದಿ ವೃತ್ತದಿಂದ ದಕ್ಷಿಣಾಭಿಮುಖವಾಗಿ ಎಸ್. ಹೆಚ್ .50 
ರ ಮುಖಾಂತರ ಚಲಿಸಿ ಅಯ್ಯಪ್ಪ ಸ್ವಾಮಿ ವೃತ್ತದಲ್ಲಿ ಹಿರಿಯ 
ಪ್ರಾಥಮಿಕ ಶಾಲೆಯ ಪಕ್ಕದ ರಸ್ತೆಯಲ್ಲಿ ಪಶ್ಚಿಮಾಭಿಮುಖವಾಗಿ 
ಚಲಿಸಿ ಅನಂತರ ಶಾಲೆಯ ಹಿಂಭಾಗದಲ್ಲಿ 
ಉತ್ತರಾಭಿಮುಖವಾಗಿ ಚಲಿಸಿ ಅನಂತರ ಪಶ್ಚಿಮಾಭಿಮುಖವಾಗಿ 
ಚಲಿಸಿ ಕೆ.ಪಿ . ಸಿ ಕಾಲೋನಿ ರಸ್ತೆಯಲ್ಲಿ ಎಡಭಾಗದ ಕೆ.ಪಿ . ಸಿ 
ಕಾಲೋನಿ ಒಳಗೊಂಡು ಪರ ಪಂಚಾಯಿತಿ ಗಡಿವರೆಗೂ 
ತಲುಪಿ ಅನಂತರ ಆಗೋಯಾಭಿಮುಖವಾಗಿ ಪಟ್ಟಣ 
ಪಂಚಾಯಿತಿ ಗಡಿ ಗುಂಟ ಚಲಿಸಿ ಎಡಭಾಗದ ಶಾಂತಿನಗರ 
ಕೆ.ಪಿ. ಸಿ. ಐ. ಬಿ, ಪ್ರದೇಶ, ಮತ್ತು ಬಿದರೂರುವನ್ನೊಳಗೊಂಡು 
ಮೂಲೆ ಮನೆ ವೃತ್ತದ ಜಂಕ್ಷನ್‌ನಲ್ಲಿ ಎಸ್. ಹೆಚ್.50 ತಲುಪಿ 
ಅನಂತರ ಉತ್ತರಾಭಿಮುಖವಾಗಿ ಎಸ್. ಹೆಚ್.50 ರ ಮೂಲಕ 
ಲಿಂಗನಮಕ್ಕಿ ಕಾನ್ಗಲ್ ಭಟ್ಕಳ್ ವೃತ್ತದಲ್ಲಿ 
ಪೂರ್ವಾಭಿಮುಖವಾಗಿ ಕಾರ್ಗಲ್ ನಿಂದ ಸಾಗರಕ್ಕೆ ಹೋಗುವ 
ಪಟ್ಟಣ ಪಂಚಾಯಿತಿ ಎದುರು ಭಾಗದ ರಸ್ತೆ ಮುಖಾಂತರ 
ಎಡಭಾಗದ ಗ್ಯಾರೇಜ್ ಲೈನ್ ಎನ್ ಐತ್ ಒಳಗೊಂಡು, 
ಹಾಗೆಯೇ ಅದೇ ರಸ್ತೆಯ ಈಶಾನ್ಯಾಭಿಮುಖವಾಗಿ ಚಲಿಸಿ 
ಎಡಭಾಗದ ಕೆ. ಎ.ಆರ್‌. ಗುಡ್ಡದ ಬಿ.ಸಿ. ಎಂ ಹಾಸ್ಟೆಲ್ 
ಚೌಡೇಶ್ವರಿ ದೇವಸ್ಥಾನದ ಪ್ರದೇಶ ಒಳಗೊಂಡು ಚೈನಾಗೇಟ್ 
ಬೈಪಾಸ್ ವೃತ್ತ ತಲುಪಿ ನಂತರ ಉತ್ತರಾಭಿಮುಖವಾಗಿ 
ಕಾರ್ಗಲ್ ಬೈಪಾಸ್ ರಸ್ತೆಯಲ್ಲಿ ಚಲಿಸಿ ಎಡಭಾಗದ 
ಪ್ರದೇಶವನ್ನೊಳಗೊಂಡು ಆರಂಭ ಬಿಂದು ತಲುಪುತ್ತದೆ. 


ಪೂರ್ವ: ಶರಾವತಿ ನದಿ ಮತ್ತು 
ವಾರ್ಡ ನಂ . 01 ರ ಗಡಿ 


ಪಶ್ಚಿಮ : ಬಿದರೂರು ಗ್ರಾಮದ 
ಗಡಿ 


୦୭୫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


ಜೋಗ್ 
ಕಾರ್ಗಲ್ - 3 


ಉತ್ತರ: ಅಂಬೇಡ್ಕರ್ ಕಾಲೋನಿ 
ಗಡಿ 


ದಕ್ಷಿಣ : ಕಾರ್ಗಲ್ ಬಜಾರ್ ರಸ್ತೆ 
ಮತ್ತು ಮಸೀದಿ ರಸ್ತೆ 
ಪೂರ್ವ: ಮಸೀದಿ ರಸ್ತೆ ಮತ್ತು 
ವಾರ್ಡ್ ನಂ . 02 ರ ಗಡಿ 


ಕಾರ್ಗಲ್ ಮಸೀದಿಯಿಂದ ಆರಂಭಗೊಂಡು, | ಸಾಮಾನ್ಯ 
ಪಶ್ಚಿಮಾಭಿಮುಖವಾಗಿ ಮಸೀದಿ ರಸ್ತೆಯಲ್ಲಿ ಚಲಿಸಿ ಅಂಬೇಡ್ಕರ್ 
ಕಾಲೋನಿ ಪ್ರದೇಶಗಳನ್ನೊಳಗೊಂಡು, ಮಾರಿಕಾಂಬ ರಸ್ತೆಯ 
ಮುಖಾಂತರ ದಕ್ಷಿಣಾಭಿಮುಖವಾಗಿ ಚಲಿಸಿ ಎಡಭಾಗದ 
ಪ್ರದೇಶಗಳನ್ನು ಒಳಗೊಂಡು, ಎಸ್. ಹೆಚ್ .50 ನ್ನು ಪೋಲೀಸ್ 
ಸ್ಟೇಶನ್ ವೃತ್ತದಲ್ಲಿ ಸೇರಿ ಅನಂತರ ಎಸ್. ಹೆಚ್.50 ರಲ್ಲಿ 
ಆಗ್ನೆಯಾಭಿಮುಖವಾಗಿ ಚಲಿಸಿ ಮಸೀದಿ ಎಸ್.ಹೆಚ್.50 ರ 
ಮಸೀದಿ ವೃತ್ತದಲ್ಲಿ ಈಶಾನ್ಯಾಭಿಮುಖವಾಗಿ ಮಸೀದಿ ರಸ್ತೆಯ 
ಮುಖಾಂತರ ಚಲಿಸಿ ಎಡಭಾಗದ ಟ್ಯಾಂಕ್ ಏರಿಯಾ ಬೆಟ್ಟಲು 
ಪ್ರದೇಶಗಳನ್ನೊಳಗೊಂಡು, ಮಸೀದಿ ರಸ್ತೆಯ ಎಡಭಾಗದ 
ಪ್ರದೇಶಗಳನ್ನೊಳಗೊಂಡು ಆರಂಭದ ಬಿಂದು ತಲುಪುತ್ತದೆ. 


ಪಶ್ಚಿಮ : ಕಾರ್ಗಲ್ ಬಜಾರ್ 
ನಿಂದ ಮಾರಿಕಾಂಬಾ ರಸ್ತೆಯ 
ಗಡಿ ಮತ್ತು ವಾರ್ಡ ನಂ .05 ರ 
ಗಡಿ 


ಜೋಗ್ 
ಕಾರ್ಗಲ್ - 4 


V 


ಉತ್ತರ: ಕಾರ್ಗಲ್ ಬಜಾರ್ ಎಸ್. ಹೆಚ್.50 ರಿಂದ ಕಾಂಟ್ರಾಕ್ಟರ್ ಕಾಲೋನಿಗೆ ಹೋಗುವ 
ರಸ್ತೆಯಿಂದ ಕಾಂಟ್ರಾಕ್ಟರ್ ಜಂಕ್ಷನ್ ನಿಂದ ಆರಂಭಿಸಿ ಪಶ್ಚಿಮಾಭಿಮುಖವಾಗಿ 
ಕಾಲೋನಿಗೆ ಹೋಗುವ ರಸ್ತೆ ಕಾಂಟ್ರಾಕ್ಟರ್ ಕಾಲೋನಿ ರಸ್ತೆಯಲ್ಲಿ ಚಲಿಸಿ, ಕಾಂಟ್ರಾಕ್ಟರ್ 
ಮತ್ತು ರಷ್ಯನ್ ಕಾಲೋನಿ ಡಿಷ್ ಕಾಲೋನಿ ಎಡಭಾಗದ ಪ್ರದೇಶವನ್ನೊಳಗೊಂಡು, ರಷ್ಯನ್ 
ರೂಂ ಗಡಿ 

ಕಾಲೋನಿ ಪ್ರದೇಶವನ್ನೊಳಗೊಂಡು, ರಷ್ಯನ್ ಕಾಲೋನಿಯಿಂದ 

ಚರ್ಚ ರಸ್ತೆ ಎಡಭಾಗದ ಪ್ರದೇಶವನ್ನೊಳಗೊಂಡು, ಚರ್ಚ 
ದಕ್ಷಿಣ: ಕಾರ್ಗಲ್‌ ಹಿರಿಯ 

ರಸ್ತೆಯಿಂದ ಟ್ಯಾಂಕ್ ರಸ್ತೆಗೆ ಹೋಗುವ ಎಡಭಾಗದ 
ಪ್ರಾಥಮಿಕ ಶಾಲೆ ( ಅಯ್ಯಪ್ಪ 

ಪ್ರದೇಶವನ್ನೊಳಗೊಂಡು ವಾಟರ್ ಟ್ಯಾಂಕ್ ಗಡಿಯವರೆಗೆ 
ಸ್ವಾಮಿ ದೇವಸ್ಥಾನ ರಸ್ತೆ) 

ಚಲಿಸಿ ಭಾಗ್ಯ ಮಂದಿನ ಪ್ರದೇಶವನ್ನೊಳಗೊಂಡು ಪಟ್ಟಣ 
ಪೂರ್ವ: ಬಜಾರ್ ರಸ್ತೆ ಪಂಚಾಯಿತಿ ಗಡಿ ತಲುಪಿ ಆಗೋಯಾಭಿಮುಖವಾಗಿ ಚಲಿಸಿ 
ಕಾರ್ಗಲ್ ಗಣಪತಿ 

ಪಟ್ಟಣ ಪಂಚಾಯಿತಿಯ ಗಡಿ ಗುಂಟ ಎಡಭಾಗದ ಪ್ಯಾಡಿ 
ದೇವಸ್ಥಾನದಿಂದ ಹಾದು ಫೀಲ್ಡ್ ಮತ್ತು ಚೌವಾಲಿ ಕ್ಯಾಂಪ್ ಒಳಗೊಂಡು, ನಂತರ 
ಹೋಗುವ ಮುಖ್ಯ ರಸ್ತೆ ಕೆ. ಪಿ.ಸಿ . ಕಾಲೋನಿಯ ಸಿ ಟೈಪ್ ವಸತಿ ಗೃಹ ರಸ್ತೆಯಲ್ಲಿ 

ಪೂರ್ವಾಭಿಮುಖವಾಗಿ ಚಲಿಸಿ ಎಡಭಾಗದ ಕೆ. ಪಿ. ಸಿ. ಸಿ. ಟೈಪ್ 
ಪಶ್ಚಿಮ : ಕಾರ್ಗಲ್ ನ ಪ್ಯಾಡಿ 

ವಸತಿ ಗೃಹ ಒಳಗೊಂಡು ಮುಂದುವರೆದು ಸರ್ಕಾರಿ ಕಿರಿಯ 
ಫೀಲ್ ಮತ್ತು ವಾರ್ಡ ನಂ .02 

ಪ್ರಾಥಮಿಕ ಶಾಲೆಯ ಬಳಿ ದಕ್ಷಿಣಾಭಿಮುಖವಾಗಿ ತಿರುಗಿ 
ರ ಗಡಿ 

ಎಡಭಾಗದ ( ಗಣಪತಿ ದೇವಸ್ಥಾನದ ಅಯ್ಯಪ್ಪ ದೇವಸ್ಥಾನದ 
ಪ್ರದೇಶವನ್ನೊಳಗೊಂಡು, ಪೂರ್ವಾಭಿಮುಖವಾಗಿ ಚಲಿಸಿ 
ಎಸ್. ಹೆಚ್.50 ಸೇರಿ ನಂತರ ಉತ್ತರಾಭಿಮುಖವಾಗಿ ತಿರುಗಿ 
ಎಸ್. ಹೆಚ್.50 ರ ಎಡಭಾಗದ ಪ್ರದೇಶವನ್ನೊಳಗೊಂಡು, 
ತದನಂತರ ಅದೇ ರಸ್ತೆಯ ಮೂಲಕ ಮಸೀದಿ ವೃತ್ತದಲ್ಲಿ 
ವಾಯುವ್ಯಕ್ಕೆ ತಿರುಗಿ ಹಾಗೆಯೇ ಮುಂದೆ ಚಲಿಸಿ ಕಾರ್ಗಲ್ 
ಬಜಾರ್ ಎಡಭಾಗದ ಪ್ರದೇಶವನ್ನೊಳಗೊಂಡು, ಮೂಲ 

ಬಿಂದುವನ್ನು ಸೇರುತ್ತದೆ. 
ಉತ್ತರ : ಸಾಗರದಿಂದ ಸಾಗರ ಕಾರ್ಗಲ್ ಬೈಪಾಸ್ ರಸ್ತೆಯ ಮಹಾವೀರ ವೃತ್ತದ ಸಾಮಾನ್ಯ 
ಕಾರ್ಗಲ್ ಗೆ ಬರುವ ಬೈಪಾಸ್ ಹತ್ತಿರದ ಮುಂದಿನ ಸ್ಮಶಾನದ ರಸ್ತೆಗೆ ತಿರುಗುವ ರಸ್ತೆಯ ( ಮಹಿಳೆ) 
ರಸ್ತೆ ಮತ್ತು - ತಲಕಳಲೆ ಜಂಕ್ಷನ್ ನಿಂದ ಆರಂಭಗೊಂಡು, ಪಶ್ಚಿಮಾಭಿಮುಖವಾಗಿ 
ಅರಳೀಕಟ್ಟೆ ರಸ್ತೆ 

ಬೈಪಾಸ್ ರಸ್ತೆ ಮುಖಾಂತರ ಚಲಿಸಿ ಆಸ್ಪತ್ರೆ ಎದುರಿನ 

ಎಸ್.ಹೆಚ್. 50 ರ ಜಂಕ್ಷನ್ ನಲ್ಲಿ ನೈರುತ್ಯಕ್ಕೆ ತಿರುಗಿ 
ದಕ್ಷಿಣ : ಕಂಟ್ರಾಕ್ಟರ್ ಕಾಲೋನಿ| 

ಎಸ್. ಹೆಚ್ .50 ರ ಮೂಲಕ ಎಡಭಾಗದ ಸ್ಮಶಾನ 
ರಸ್ತೆಯಿಂದ ಭಾಗ್ಯಮಂದಿರ 

ಪ್ರದೇಶವನ್ನೊಳಗೊಂಡು, ತಲಕಳೆಲೆ ವೃತ್ತ ತಲುಪಿ ನಂತರ 
ಕಾಲೋನಿ 

ತಲಕಳೆಲೆ ರಸ್ತೆ ಮೂಲಕ ಪಶ್ಚಿಮಾಭಿಮುಖವಾಗಿ ಪಟ್ಟಣ 
ಪೂರ್ವ: ಮಾರಿಕಾಂಭ ರಸ್ತೆ ಪಂಚಾಯಿತಿ ಮಲ್ಕಿ ಗಡಿವರೆಗೂ ಚಲಿಸಿ ಅನಂತರ 
ಮತ್ತು ವಾರ್ಡು ನಂ 03 ಗಡಿ ದಕ್ಷಿಣಾಮಾಭಿಮುಖವಾಗಿ ಪಟ್ಟಣ ಪಂಚಾಯಿತಿ ಗಡಿವರೆಗೂ 

ಚಲಿಸಿ ಅನಂತರ ಪೂರ್ವಾಭಿಮುಖವಾಗಿ ಪಟ್ಟಣ ಪಂಚಾಯಿತಿ 
ಪಶ್ಚಿಮ : ಎಲ್ಲಮ್ಮ ಗುಡ್ಡದ 

ಗಡಿ ಗುಂಟ ಚಲಿಸಿ ಭಾಗ್ಯ ಮಂದಿರ ಏರಿಯಾ ಜಿ. ಎಲ್.ಎಸ್ . 
ಗಡಿಭಾಗ ಮತ್ತು ಸ ನಂ .63 

ವಾಟರ್ ಟ್ಯಾಂಕ್ ಸುತ್ತಲಿನ ಪ್ರದೇಶ ಒಳಗೊಂಡು 
ಗಡಿ 

ಪೂರ್ವಾಭಿಮುಖವಾಗಿ ಚಲಿಸಿ ಯಲ್ಲಮ್ಮ ಗುಡ್ಡದಿಂದ ಎಸ್ 
ಹೆಚ್ 50 ರ ಮೂಲಕ ಕಂಟ್ರಾಕ್ಟರ್ ಕಾಲೋನಿ ರಸ್ತೆಯ 
ಮೂಲಕ ಚಲಿಸಿ ಎಡಭಾಗದ ಪ್ರದೇಶವನ್ನೊಳಗೊಂಡು, 
ಎಸ್. ಹೆಚ್.50 ನ್ನು ತಲುಪಿ ಆನಂತರ ಅದೇ ರಸ್ತೆ 
ಮುಖಾಂತರ ಆಗೋಯಾಭಿಮುಖವಾಗಿ ಚಲಿಸಿ ಎಡಭಾಗದ 2 
ನೇ ಬಜಾರ್ ಪ್ರದೇಶವನ್ನೊಳಗೊಂಡು, ಪೋಲೀಸ್ ಸೇಶನ್ 


ಜೋಗ. 
ಕಾರ್ಗಲ್ - 5 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ 


೧೯೨೫ 


06 


ಜೋಗ 
ಕಾರ್ಗಲ್ - 6 


ಜೋಗ. 
ಕಾರ್ಗಲ್ - 7 


ವೃತ್ತದಲ್ಲಿ ದಕ್ಷಿಣಾಭಿಮುಖವಾಗಿ ಮಾರಿಕಾಂಭ ರಸ್ತೆಯ 
ಮೂಲಕ ಎಡಭಾಗದ ಪ್ರದೇಶವನ್ನೊಳಗೊಂಡ 

ಉತ್ತರಾಭಿಮುಖವಾಗಿ ಆರಂಭ ಬಿಂದು ತಲುಪುತ್ತದೆ. 
ಉತ್ತರ : ಜೋಗಶಿರೂರು ಕೆರೆ ಎಸ್.ಹೆಚ್ .50 ರ ತೂಗು ಸೇತುವೆ ವೃತ್ತದಿಂದ ಆರಂಭವಾಗಿ ಹಿಂದುಳಿದ 
ಪಂಪ್ ಹೌಸ್ ನಿಂದ 

ಪಶ್ಚಿಮಾಭಿಮುಖವಾಗಿ ಚಲಿಸಿ ವರ್ಕಮನ್ ಬ್ಲಾಕ್ ರಸ್ತೆಯ ವರ್ಗ - ಎ 
ವರ್ಕಮನ್ ಬ್ಲಾಕ್ ಅರಳಿ | ಮುಖಾಂತರ ಚಲಿಸಿ , ಎಡಭಾಗದ ಪ್ರದೇಶವನ್ನೊಳಗೊಂಡು, 
ಮರದ ಗಡಿ 

ಈಶ್ವರ ದೇವಸ್ಥಾನ ಪ್ರದೇಶವನ್ನೊಳಗೊಂಡು ವರ್ಕಮನ್ 

ಬ್ಲಾಕ್ ನ ರಸ್ತೆಯ ಮುಖಾಂತರ ಚಲಿಸಿ ವರ್ಕಮನ್ ಬ್ಲಾಕ್ ನ 
ದಕ್ಷಿಣ : ಕಾರ್ಗಲ್ ತಲಕಳೆಲೆ | 

ಶಾಲಾ ಪ್ರದೇಶಗಳನ್ನು ಮತ್ತು ಆಶ್ರಮ ಕಾಲೋನಿ 
ವೃತ್ತದಿಂದ ತಲಕಳೆಲೆ 

ಪ್ರದೇಶವನ್ನೊಳಗೊಂಡು ಹಾಗೆಯೇ ಮುಂದುವರೆದು ರೆಡ್ಡಿ 
ಡ್ಯಾಂ ಗೆ ಹೋಗುವ ಮುಖ್ಯರಸ್ತೆ , 

ಬ್ಲಾಕ್ ಪ್ರದೇಶ ಹೊರತಾದ ತಗ್ಗು ಪ್ರದೇಶವನ್ನೊಳಗೊಂಡು 
ಪೂರ್ವ: ತಲಕಳೆಲೆ ಸರ್ಕಲ್ ಜಿ ಟೈಪ್ ವಸತಿ ಸಮುಚ್ಚಯದ ಎದುರಿನ 
ನಿಂದ ಜೋಗ ಫಾಲ್ಸ್ ಗೆ . ಪ್ರದೇಶವನ್ನೊಳಗೊಂಡು ದಕ್ಷಿಣಾಭಿಮುಖವಾಗಿ ಚಲಿಸಿ ಪಟ್ಟಣ 
ಹೋಗುವ ಮುಖ್ಯರಸ್ತೆ ಶಿರೂರು ಪಂಚಾಯಿತಿ ಗಡಿ ಗುಂಟ ಚಲಿಸಿ ನಂತರ 
ಕೆರೆ ಸರ್ಕಲ್ 

ಈಶಾನ್ಯಾಭಿಮುಖವಾಗಿ ಚಲಿಸಿ ಪಟ್ಟಣ ಪಂಚಾಯಿತಿ ಪ್ರದೇಶ 

ತಲಕಳಲೆ ಕಾರ್ಗಲ್ ರಸ್ತೆಯ ಮುಖಾಂತರ ಮಲ್ಲಕ್ಕಿ 
ಪಶ್ಚಿಮ : ದೇವರಮಕ್ಕಿ ಈಶ್ವರ 

ಪ್ರದೇಶವನ್ನೊಳಗೊಂಡು, ಹರಿಗೆ ಗದ್ದೆ , ಶನಿ ಗದ್ದೆ , ದೇವರಮಕ್ಕಿ 
ದೇವಸ್ಥಾನದ ಗಡಿ 

ಪ್ರದೇಶವನ್ನೊಳಗೊಂಡು, ಪೂರ್ವಾಭಿಮುಖವಾಗಿ ಚಲಿಸಿ 
ತಲಕಳಲೆ ವೃತ್ತ ತಲುಪಿ ಆನಂತರ ಈಶಾನ್ಯಾಭಿಮುಖವಾಗಿ 
ಎಸ್.ಹೆಚ್.50 ರ ಮೂಲಕ ಚಲಿಸಿ ಪ್ರಾಥಮಿಕ ಆರೋಗ್ಯ 
ಕೇಂದ್ರ ಜಂಕ್ಷನ್ ಮೂಲಕ ಎಡಪ್ರದೇಶವನ್ನೊಳಗೊಂಡು, ಅದೇ 
ರಸ್ತೆಯ ಮೂಲಕ ಉತ್ತರಾಭಿಮುಖವಾಗಿ ಚಲಿಸಿ ಅರಣ್ಯ 
ಇಲಾಖೆ ಕಛೇರಿ ಚಪ್ಪಗಾರು ಸರ್ವೇ ನಂಬರ್ 1 ಸ್ಮಶಾನ 
ಸೇರಿಕೊಂಡು, ಶಿರೂರು ಕೆರೆ ವೃತ್ತಿ ಆರಂಭ ಬಿಂದು 

ತಲುಪುತ್ತದೆ. 
ಉತ್ತರ : ಜೋಗ ಬಜಾರ್ ರಸ್ತೆ | ಯೂತ್ ಹಾಸ್ಟೆಲ್ ವೃತ್ತದಿಂದ ಆರಂಭಗೊಂಡು | ಸಾಮಾನ್ಯ 
ಮತ್ತು ಗಾಂಧಿ ಪಾರ್ಕ್ ನಿಂದ ಪಶ್ಚಿಮಾಭಿಮುಖವಾಗಿ ಜೋಗ ಬಜಾರ್ ರಸ್ತೆಯ ಮುಖಾಂತರ ( ಮಹಿಳೆ) 
ವರ್ಕ ಮನ್ ನಿಂದ ವರ್ಕ ಪಶ್ಚಿಮಾಭಿಮುಖವಾಗಿ ಚಲಿಸಿ ಎಡಭಾಗದ ಮಲಬಾರ್ 
ಮನ್ ಬ್ಲಾಕ್ ಗೆ ಬರುವ ರಸ್ತೆ ಕ್ಯಾಂಪ್ ಮತ್ತು ಬಜಾರ್ ಎಡಭಾಗದ ಪ್ರದೇಶಗಳನ್ನು 

ಒಳಗೊಂಡು ಎಂ . ಜಿ . ಪಾರ್ಕ ವೃತ್ತದಲ್ಲಿ ದಕ್ಷಿಣಾಭಿಮುಖವಾಗಿ 
ದಕ್ಷಿಣ : ಬೈಪಾಸ್ ರಸ್ತೆಯಿಂದ 

ಚಲಿಸಿ ರೆಡ್ಡಿ ಬ್ಲಾಕ್ ರಸ್ತೆ ಮುಖಾಂತರ ರೆಡ್ಡಿ ಬ್ಲಾಕ್ ಹೊರತು 
ಶಿರೂರುಕೆರೆ ಸರ್ಕಲ್ ಮತ್ತು 

ಪಡಿಸಿದ ಪೂರ್ವಾಭಿಮುಖವಾಗಿ ಚಲಿಸಿ ವರ್ಕಮನ್ ಬ್ಲಾಕ್ 
ವರ್ಕಮನ್ ಬ್ಲಾಕ್ ನಿಂದ 

ಅರಳಿಮರದ ವೃತ್ತದ ಹೆಲ್ತ್ ಕ್ಯಾಂಪ್ ಮತ್ತು ವರ್ಕಮನ್ ಬ್ಲಾಕ್ 
ಅರಳಿಮನೆ 

ಪಶ್ಚಿಮ ಏರಿಯಾ ಚಾಮುಂಡೇಶ್ವರಿ ದೇವಸ್ಥಾನದ 
ಪೂರ್ವ: ಶರಾವತಿ ನದಿ ದಂಡೆ ಪ್ರದೇಶವನ್ನೊಳಗೊಂಡು, ಪೂರ್ವಾಭಿಮುಖವಾಗಿ ಚಲಿಸಿ 

ಮುಂದುವರೆದು ವರ್ಕಮನ್ ರಸ್ತೆಯ ಮುಖಾಂತರ 
ಪಶ್ಚಿಮ : ಹೆಲ್ತ್ ಕ್ಯಾಂಪ್ ಮತ್ತು 

ಬ್ಯಾಲೆನ್ಸಿಂಗ್ ರಿಜರ್ವರ್ ತೂಗುಸೇತುವೆಯ 
ಆಶ್ರಯ ಕಾಲೋನಿ ಗಡಿ 

ಪ್ರದೇಶವನ್ನೊಳಗೊಂಡು ಆನಂತರ ತೂಗು ಸೇತುವೆಯಿಂದ 
ದಕ್ಷಿಣಕ್ಕೆ ತಿರುಗಿ ಎಸ್. ಹೆಚ್.50 ರ ಮೂಲಕ ಜೋಗ ನಿಂದ 
ಕಾರ್ಗಲ್ ಗೆ ಹೋಗುವ ರಸ್ತೆಯಲ್ಲಿ ಚಲಿಸಿ ನಂತರ ಆಸ್ಪತ್ರೆ 
ಎದುರಿನ ಬೈಪಾಸ್ ವೃತ್ತದ ಜಂಕ್ಷನ್ ಬಳಿ ಪೂರ್ವಕ್ಕೆ ತಿರುಗಿ 
ಕಾರ್ಗಲ್ ನಿಂದ ಸಾಗರಕ್ಕೆ ಹೋಗುವ ಬೈಪಾಸ್ ರಸ್ತೆ 
ಮುಖಾಂತರ ಹಾದು ಎಡಭಾಗದ ಜಾಲಿ ಗದ್ದೆ ಪ್ರದೇಶಗಳನ್ನು 
ಒಳಗೊಂಡು, ಅನಂತರ ಅದೇ ರಸ್ತೆಯ ಮುಖಾಂತರ 
ಆಗ್ನೆಯಾಭಿಮುಖವಾಗಿ ಚಲಿಸಿ ಚೈನಾ ಗೇಟ್ ಬಳಿಯ 
ಬೈಪಾಸ್ ವೃತ್ತದ ಮುಖಾಂತರ ಶರಾವತಿ ನದಿ ದಂಡಿ ತಲುಪಿ 
ಅನಂತರ ಉತ್ತರಾಭಿಮುಖವಾಗಿ ಶರಾವತಿ ನದಿಯ 
ದಂಡೆಯಂಚಿನಲ್ಲಿ ಚಲಿಸಿ ಎಡಭಾಗದ ಪ್ರದೇಶಗಳಾದ ಗೀಳಾಲ 
ಗಂಡಿ ಒಳಗೊಂಡು, ತೂಗು ಸೇತುವೆಗೆ ಸಮಾನಾಂತರ 
ದೂರಕ್ಕೆ ತಲುಪಿ ನಂತರ ಪಶ್ಚಿಮಾಭಿಮುಖವಾಗಿ ಚಲಿಸಿ ತೂಗು 
ಸೇತುವೆ ತಲುಪಿ ಅದರ ಮುಖಾಂತರ ಹಾದು ನಂತರ 
ಉತ್ತರಾಭಿಮುಖವಾಗಿ ರಾಜ್ಯ ಹೆದ್ದಾರಿ 50 ರ ಮುಖಾಂತರ 
ಯೂತ್ ಹಾಸ್ಟೆಲ್ ವೃತ್ತದ ಆರಂಭಬಿಂದು ತಲುಪುತ್ತದೆ. 


୦୧ 


& 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


8 


ಜೋಗ ಕಾರ್ಗಲ್ 


ಸಾಮಾನ್ಯ 
( ಮಹಿಳೆ) 


- 8 


ಉತ್ತರ : ಜೋಗ ಫಾಲ್ಸ್ 
ನಿಂದ ಶರಾವತಿ ನದಿ ದಂಡೆ 
ಮತ್ತು ಸೀತಾ ಕಟ್ಟೆ 
ಸೇತುವೆಯಿಂದ ಎಂ ಜಿ ಹೆಚ್ 
ಪವರ್ ಸ್ಟೇಶನ್ ಗಡಿ 
ದಕ್ಷಿಣ: ತೂಗು 
ಸೇತುವೆಯಿಂದ ಯೂತ್ 
ಹಾಸ್ಟೆಲ್ ಮತ್ತು ಬಜಾರ್ ರಸ್ತೆ 
ಹಾಗೂ ಜೋಗ್ ಫಾಲ್ಸ್ 
ನಿಂದ ಎಸ್ ವಿ ಪಿ 
ಹೋಗುವ ರಸ್ತೆ 
ಪೂರ್ವ: ಶರಾವತಿ ನದಿ 
ದಂಡೆ ಹಾಗೂ ರಿಜರ್ವ 
ಕ್ಯಾಂಪ್ ಗಡಿ 
ಪಶ್ಚಿಮ : ಎಸ್ ವಿ ಪಿ 
ಮುಖ್ಯ ರಸ್ತೆಯಿಂದ ಹಿರಿಯ 
ಪ್ರಾಥಮಿಕ ಶಾಲೆ ಮುಂಭಾಗ 
ಹಾದು ಹೋಗುವ ರಸ್ತೆ ಗಡಿ 
ಉತ್ತರ : ಗಾಂಧಿ ಪಾರ್ಕ 
ನಿಂದ ಎಸ್ . ವಿ . ಪಿ ಹೋಗುವ 
ಮುಖ್ಯ ರಸ್ತೆ 
ದಕ್ಷಿಣ: ಹೆಲ್ತ್ ಕ್ಯಾಂಪ್ 
ಆಶ್ರಯ ಕಾಲೋನಿ ಗಡಿ 
ಪೂರ್ವ: ಗಾಂಧಿ ಪಾರ್ಕ 
ನಿಂದ ರಾಮ ಮಂದಿರ ರೆಡ್ಡಿ 
ಬ್ಲಾಕ್ ಗಡಿ 
ಪಶ್ಚಿಮ: ಎಸ್. ವಿ .ಪಿ . 
ಎಸ್. ಬಿ . ಎಂ , ಬ್ಯಾಂಕ್ ಮತ್ತು 
ಆಟದ ಮೈದಾನ ಮತ್ತು 
ಜಿ.ಟೈಪ್ ಗಡಿ 


ಸೀತಾಕಟ್ಟೆ ಸೇತುವೆಯ ಆರಂಭಿಸಿ ಪಶ್ಚಿಮಾಭಿಮುಖವಾಗಿ ಚಲಿಸಿ 
ಶರಾವತಿ ನದಿಯ ಅಂಚಿನ ಎಡಭಾಗದ ವಸತಿ ಗೃಹದ 
ಎಂ . ಜಿ . ಹೆಚ್ ಎಡಭಾಗ ಸೇರಿಕೊಂಡಂತೆ ಸರ್ಕಾರಿ ಹಿರಿಯ 
ಪ್ರಾಥಮಿಕ ಶಾಲೆ ಮುಂಭಾಗದ ರಸ್ತೆಯ ಎಡಬದಿಯ ಪ್ರದೇಶ 
ಕೆ. ಪಿ. ಸಿ ಆಸ್ಪತ್ರೆ ಪ್ರದೇಶ ಒಳಗೊಂಡು, ಶಾಲೆಯ ಆಟದ 
ಮೈದನದ ಎದುರಿಗೆ ಪೂರ್ವಾಭಿಮುಖವಾಗಿ ಚಲಿಸಿ ಎಸ್. ಇ 
ಮೌಂಟ್ ರಾಜ್ ಸೀಟ್ ಪ್ರದೇಶಗಳನ್ನು ಒಳಗೊಂಡು ಎಸ್. ವಿ . 
ಪಿ. ಮುಖ್ಯ ರಸ್ತೆಯ ಎಡಭಾಗದ ಪ್ರದೇಶಗಳನ್ನು ಒಳಗೊಂಡು 
ಎಂ . ಜಿ .ಹೆಚ್. ವೃತ್ತದ ಮೂಲಕ ಆಗೇಯಕ್ಕೆ ತಿರುಗಿ ಜೋಗ 
ಬಜಾರ್‌ ಲೈನ್ ರಸ್ತೆ ಮೂಲಕ ಐ. ಹೆಚ್. ಬಿ . ಕ್ಯಾಂಪ್ ಕ್ರಿಸ್ತ 
ದೇವಾಲಯದ ಎಡಭಾಗ ಹಾಗೂ ವಿ . ವಿ. ಎನ್. ಎಲ್. ಪಿ. ಯು 
ಕಾಲೇಜ್ ರಸ್ತೆಯ ಕ್ರೈಸ್ತ ದೇವಾಲಯ ಒಳಗೊಂಡು ಪ್ರದೇಶ 
ಎಸ್. ಹೆಚ್ .50 ಯ ಯೂತ್ ಹಾಸ್ಟೆಲ್ ವೃತ್ತದಲ್ಲಿ 
ದಕ್ಷಿಣಾಭಿಮುಖವಾಗಿ ಚಲಿಸಿ ತೂಗು ಸೇತುವೆ ಉದ್ದಕ್ಕೂ ಚಲಿಸಿ 
ಜೋಗ ಫಾಲ್ಸ್ ಒಳಗೊಂಡಂತೆ ಹಾಗೂ ಎಡಭಾಗದ 
ಪಿ. ಡಬ್ಲೂ . ಡಿ . ಪ್ರದೇಶ ಮೇಲೆ ಚಲಿಸಿ ನಂತರ 
ದಕ್ಷಿಣಾಭಿಮುಖವಾಗಿ ತಿರುಗಿ ನದಿ ದಂಡೆಯ ಎಡಭಾಗದ 
ಪ್ರದೇಶ ಒಳಗೊಂಡು ಸೀತಾ ಕಟ್ಟೆ ಸೇತುವೆಗೆ ಬಂದು ಸೇರುತ್ತದೆ. 


ಜೋಗ್ 
ಕಾರ್ಗಲ್ - 9 


ಗಾಂಧಿ ಪಾರ್ಕ ವೃತ್ತದಿಂದ ಆರಂಭಗೊಂಡು ಸಾಮಾನ್ಯ 
ವಾಯುವ್ಯಾಭಿಮುಖವಾಗಿ ಚಲಿಸಿ SVP ರಸ್ತೆ ಮುಖಾಂತರ 
ಹಾದು ಎಂ . ಜಿ . ಎಂ . ಪಾರ್ಕ್ ವೃತ್ತದಿಂದ ಆರಂಭಗೊಂಡು 
ಪಶ್ಚಿಮಾಭಿಮುಖವಾಗಿ ಚಲಿಸಿ ನಂತರ ಅದೇ ರಸ್ತೆಯ 
ಮುಖಾಂತರ ವಾಯುವ್ಯಾಭಿಮುಖವಾಗಿ ಚಲಿಸಿ ಅದೇ ರಸ್ತೆಯ 
ಮುಖಾಂತರ ದಕ್ಷಿಣಕ್ಕೆ ತಿರುಗಿ ಎದುರಿನ ಅಂಚೆ ಕಛೇರಿಯ ರಸ್ತೆ 
ಮುಖಾಂತರ ಅಂಚೆ ಕಚೇರಿಯ ಪಕ್ಕದ ಭೂತರಾಯನ 
ದೇವಸ್ಥಾನ ಸೇರಿದಂತೆ ಆಟದ ಮೈದಾನದ ಎಡ ಮತ್ತು ಬಲ 
ಭಾಗದ ಪ್ರದೇಶಗಳನ್ನು ಒಳಗೊಂಡು ಹಾಗೂ ಜಿ ಟೈಪ್ ವಸತಿ 
ಗೃಹ ಒಳಗೊಂಡು ಎದುರಿನ ಟಿ. ಎಂ . ಶೆಡ್ ಮತ್ತು ರೆಡ್ಡಿ ಬ್ಲಾಕ್ 
ಪ್ರದೇಶಗಳನ್ನೊಳಗೊಂಡು ರೆಡ್ಡಿ ಬ್ಲಾಕ್ ರಸ್ತೆಯ ಎಡ ಮತ್ತು 
ಬಲ ಭಾಗದ ವ್ಯಾಪ್ತಿಯ ಪ್ರದೇಶಗಳನ್ನೊಳಗೊಂಡು ಟಿ. ಎಂ . 
ಶೆಡ್ ನಿಂದ ಎಂ . ಜಿ. ಪಾರ್ಕ್ ರಸ್ತೆಯ ಎಡಭಾಗದ 
ಪ್ರದೇಶಗಳನ್ನೊಳಗೊಂಡು ಎಂ .ಜಿ. ಪಾರ್ಕ ವೃತ್ತದ ಆರಂಭ 
ಬಿಂದುವನ್ನು ತಲುಪುತ್ತದೆ. 
ಶರಾವತಿ ನದಿ ಕಣಿವೆಯ ಎಂ . ಜಿ. ಹೆಚ್. ವಿದ್ಯುದಾಗಾರದಿಂದ | ಪರಿಶಿಷ್ಟ ಜಾತಿ 
ಪ್ರಾರಂಭಗೊಂಡು ಪಶ್ಚಿಮಾಭಿಮುಖವಾಗಿ ಚಲಿಸಿ ನಂತರ 
ವಾಯುವ್ಯಕ್ಕೆ ತಿರುಗಿ ನದಿ ದಂಡೆಯಲ್ಲಿಯೇ ಹಾದು ತಿರುಗಿ ನದಿ 
ದಂಡೆಯವರೆಗೂ ಚಲಿಸಿ ಆನೆಬೈಲು ಪ್ರದೇಶದ ಶರಾವತಿ 
ವಿದ್ಯುದಾಗಾರದಿಂದ ದಕ್ಷಿಣಕ್ಕೆ ಹೆನ್ನೆ ರಸ್ತೆ ಸೇರುವ ಎಡಭಾಗದ 
ಪ್ರದೇಶಗಳನ್ನೊಳಗೊಂಡ ಬ್ರಿಡ್ಜ್ ಗೇಟಿನ ಮುಖಾಂತರ ದಕ್ಷಿಣಕ್ಕೆ 
ತಿರುಗಿ ಹೆನ್ನಿ ಎಸ್. ವಿ . ಪಿ. ರಸ್ತೆ ಮುಖಾಂತರ 
ಪೂರ್ವಾಭಿಮುಖವಾಗಿ ಪಟ್ಟಣ ಪಂಚಾಯ್ತಿ ಗಡಿಯೊಳಗಿನ 
ಕಣೆಕರ, ಪಾತಿಮಾಪುರ, II ಮೌಂಟ್ ಪ್ರದೇಶಗಳನ್ನೊಳಗೊಂಡ 
ಕೆ. ಪಿ. ಸಿ ಕಛೇರಿ ಒಳಗೊಂಡ ಅಂಚೆ ಕಚೇರಿ ರಸ್ತೆ ಮುಖಾಂತರ 
ಎಸ್.ವಿ . ಪಿ ಮುಖ್ಯ ರಸ್ತೆಗೆ ಸೇರುವ ಎಡಭಾಗದ ಪ್ರದೇಶ 
ಒಳಗೊಂಡು ಎಸ್ . ವಿ. ಪಿ ಸರ್ಕಾರಿ ಶಾಲೆಯ ಮುಂಭಾಗದ 
ರಸ್ತೆಯಲ್ಲಿ ಉತ್ತರಾಭಿಮುಖವಾಗಿ ಶಾಲೆಯನ್ನು ಒಳಗೊಂಡು 
ಚರ್ಚ್ ಮೌಂಟ್ ಪ್ರದೇಶ ಒಳಗೊಂಡು ಎಂ . ಜಿ . ಹೆಚ್ 
ವಿದ್ಯುದಾಗಾರದಲ್ಲಿ ಮೂಲಬಿಂದು ಸೇರುತ್ತದೆ. 


10 . 


ಜೋಗ್ 
ಕಾರ್ಗಲ್‌ - 10 


ಉತ್ತರ : ಶರಾವತಿ ನದಿ ದಂಡೆ 
ಮತ್ತು ಎಬಿ ಸೈಟ್ ವರೆಗೆ 
| ದಕ್ಷಿಣ: ದೇವರ ಮಕ್ಕಿ ಗಡಿ 
ಪೂರ್ವ: ಈಶ್ವರ 
ದೇವಸ್ಥಾನದ ಗಡಿ 
ಪಶ್ಚಿಮ : ಕಣೇಕಾರ್‌ ಮತ್ತು 
ಎಸ್ . ವಿ . ಪಿ ಯಿಂದ ಹೆನ್ನಿಗೆ 
ಹೋಗುವ ರಸ್ತೆ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 


೧೯೨೭ 


ಜೋಗ ಕಾರ್ಗಲ್ 
-11 


ಉತ್ತರ : ಶರಾವತಿ 
ನದಿದಂಡೆ 


ರಾಜ್ ಸೀಟ್ ಆನೇಬೈಲ್ ವಿದ್ಯುದಾಗಾರದಿಂದ | ಪರಿಶಿಷ್ಟ 
ಪ್ರಾರಂಭಗೊಂಡು ಪಶ್ವಮಾಭಿಮುಖವಾಗಿ ಚಲಿಸಿ ಶರಾವತಿ | ಪಂಗಡ 
ಎಡದಂಡೆಯ ಎಡಭಾಗದ ಪ್ರದೇಶಗಳನ್ನೊಳಗೊಂಡು ನಂತರ ( ಮಹಿಳೆ) 
ದಕ್ಷಣಾಭಿಮುಖವಾಗಿ ಚಲಿಸಿ ನಂತರ ಪಟ್ಟಣ ಪಂಚಾಯಿತಿ 
ಗಡಿವರೆಗೆ ಚಲಿಸಿ ನಂತರ ಪೂರ್ವಾಭಿಮುಖವಾಗಿ ಪಟ್ಟಣ 
ಪಂಚಾಯಿತಿ ಗಡಿ ( ತಳಕಳಲೆ ಸ. ನಂ . 116 , 17,118) 
ಹೆನ್ನಿ ಮರಾಠ ಕೇರಿ ಗುಂಡಿ ಬೈಲು ಪ್ರದೇಶವನ್ನೊಳಗೊಂಡು 
ಆನಂತರ ಆಗೋಯಾಭಿಮುಖವಾಗಿ ಚಲಿಸಿ ಪಟ್ಟಣ ಪಂಚಾಯಿತಿ 
ಗಡಿವರೆಗಿನ ಸುಂಕದ ಮನೆ ಹಗರೆ ಹತ್ತಿಗೂಡು 
ಪ್ರದೇಶಗಳನ್ನೊಳಗೊಂಡು ಸರ್ವೇ ನಂಬರ್ 74 / 56 
ತದನಂತರ ಆಗ್ನೆಯಮುಖವಾಗಿ ಚಲಿಸಿ ಕಣೆಕರ್‌ ಗಡಿಯಿಂದ 
ಉತ್ತರಕ್ಕೆ ತಿರುಗಿ ಬ್ರಿಡ್ಜ್ ಗೇಟ್ ಮುಖಾಂತರ ಎಸ್ . ವಿ . ಪಿ ಯಿಂದ 
ಹೆನ್ನಿ ರಸ್ತೆಯ ಎಡಭಾಗದ ತಲಕಳಲೆ ಪ್ರದೇಶ ಒಳಗೊಂಡು 
ರಾಜ್ ಸೀಟ್ ನ ಶರಾವತಿ ವಿದ್ಯುದಾಗಾರಕ್ಕೆ ಬಂದು ಸೇರುವ 
ಎಡಭಾಗದ ಪ್ರದೇಶವನ್ನೊಳಗೊಂಡು ಮೂಲ ಬಿಂದು 
ತಲುಪುತ್ತದೆ. 


ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV - A 


ಬೆಂಗಳೂರು, ಶುಕ್ರವಾರ, ಮೇ ೩೦, ೨೦೧೪ ಜೈಷ್ಟ ೯ , ಶಕ ವರ್ಷ ೧೯೩೬) 
Bangalore , Friday , May 30 , 2014 ( Jyeishta 9 , Shaka Varsha 1936 ) 


ನಂ . ೩೪೩ 
No . 343 


ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ವಿಸಸ / ಶಾರಶಾ/ 116/ ಸರಾ/2014 , ಬೆಂಗಳೂರು, ದಿನಾಂಕ: 30 - 05 - 2014 
ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಸಂಖ್ಯೆ: 115 ರಿಂದ ಹದಿನಾಲ್ಕನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ 
ಶ್ರೀ ಬಿ.ಎಸ್ . ಯಡಿಯೂರಪ್ಪ ಅವರು ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು, ಸದರಿ ರಾಜೀನಾಮೆಯನ್ನು ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು 
ದಿನಾಂಕ 30ನೇ ಮೇ , 2014ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿರುತ್ತಾರೆ. ಆದುದರಿಂದ ವಿಧಾನಸಭೆಯಲ್ಲಿ ಒಂದು ಸ್ಥಾನವು 
ತೆರವಾಗಿರುತ್ತದೆ. 


ಪಿ . ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನಸಭೆ 


KARNATAKA LEGISLATIVE ASSEMBLY SECRETARIAT 


NOTIFICATION 
No . LAS /LEG / 116 / MR/ 2014 , Bangalore, Dated : 30 - 05- 2014 
Shri B . S . Yeddyurappa , Member , Legislative Assembly elected to the Fourteenth Assembly from Shikaripura 
Constituency No. 115 has tendered his resignation to the Membership of Legislative Assembly and the same has been 
accepted by the Hon ble Speaker , Legislative Assembly on 30th May , 2014 (afternoon ). Hence, one seat in the Legislative 
Assembly has fallen vacant. 


P . Omprakasha 

Secretary 
Karnataka Legislative Assembly 


೧೯೨೮ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೯ , ೨೦೧೪ 

ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV - A 


ಬೆಂಗಳೂರು, ಶುಕ್ರವಾರ , ಮೇ ೩೦ , ೨೦೧೪ « ಷ್ಠ ೯ , ಶಕ ವರ್ಷ ೧೯೩೬) 
Bangalore , Friday , May 30 , 2014 ( Jyeishta 9 , Shaka Varsha 1936 ) 

ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 


ನಂ . ೩೪೪ 
No. 344 


ಅಧಿಸೂಚನೆ | 
ಸಂಖ್ಯೆ : ವಿಸಸ/ ಶಾರಶಾ/ 117 / ಸರಾ/ 2014 , ಬೆಂಗಳೂರು, ದಿನಾಂಕ: 30 - 05 - 2014 
ಚಿಕ್ಕೋಡಿ- ಸದಲಗ ವಿಧಾನಸಭಾ ಕ್ಷೇತ್ರ ಸಂಖ್ಯೆ: 02 ರಿಂದ ಹದಿನಾಲ್ಕನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ 
ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ, ಅವರು ವಿಧಾನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು, ಸದರಿ ರಾಜೀನಾಮೆಯನ್ನು ವಿಧಾನಸಭೆಯ ಮಾನ್ಯ 
ಸಭಾಧ್ಯಕ್ಷರು ದಿನಾಂಕ 30ನೇ ಮೇ , 2014ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿರುತ್ತಾರೆ. ಆದುದರಿಂದ ವಿಧಾನಸಭೆಯಲ್ಲಿ ಒಂದು ಸ್ಥಾನವು 
ತೆರವಾಗಿರುತ್ತದೆ. 

ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 

ಕರ್ನಾಟಕ ವಿಧಾನಸಭೆ 
KARNATAKA LEGISLATIVE ASSEMBLY SECRETARIAT 

NOTIFICATION 
No. LAS / LEG / 117/ MR/ 2014, Bangalore , Dated : 30 - 05 - 2014 
Shri Prakash Babanna Hukkeri, Member, Legislative Assembly elected to the Fourteenth Assembly from 
Chikkodi-Sadalaga Constituency No . 02 has tendered his resignation to the Membership of Legislative Assembly and the 
same has been accepted by the Hon ble Speaker, Legislative Assembly on 30th May, 2014 (afternoon ). Hence , one seat in 
the Legislative Assembly has fallen vacant. 


P . Omprakasha 

Secretary 

Karnataka Legislative Assembly 
ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಮೇ ೩೦ , ೨೦೧೪ (ಜೈಷ್ಟ ೯ , ಶಕ ವರ್ಷ ೧೯೩೬ ) ನಂ . ೩೪೫ 
Bangalore , Friday , May 30 , 2014 ( Jyeishta 9 , Shaka Varsha 1936 ) No . 345 


ಭಾಗ - IV - AI 
Part - IV - A 


RURAL DEVELOPMENT AND PANCHAYAT RAJ SECRETARIAT 

ORDER 
No. RDP 74ZPA 2013, Bangalore , Dated: 30 - 05 - 2014 
In exercise of the powers conferred by section 319 of the Karnataka Panchayat Raj Act, 1993 (Karnataka Act 14 
of 1993 ) the Government of Karnataka hereby makes the following amendments to order NO .RPD 83 PBV 88 dated 
28 . 10 . 1988 published in part IV No.610 of the Karnataka Gazette extraordinary dated 03 . 11 . 1988 (hereinafter referred to 
as the said order ) namely , 
A . In the said order , in schedule (Group A and B ), 
(i) for the category of posts of “ Executive Engineer” at Serial Number 13 and the entries relating thereto , the following 

shall be substituted , namely : 


Executive Engineer 
( Rs. 36 , 300 - 53850) 
(8 posts ) 


By promotion from the cadre of 
Assistant Executive Engineers 
( Division - 1) . 


(i) Must be holder of a degree in Engineering; 
and 
(ii) must have put in a 

service of not less than 
five years in the cadre of 
Assistant Executive 
Engineer (Division - 1 ). 

Provided that if persons who have put 
in a service of not less than five years 
are not available , persons who have put 
in a service of not less than three years 
may be considered for promotion . 


ವಿಶೇಷ ರಾಜ್ಯ ಪತ್ರಿಕೆ BUOT : 37 ODZIE , TOUJO, SO JO OE , 9008 

OE 95 
( ii ) for the category of posts of “ Assistant Executive Engineer” at Serial Number 28 and entries relating thereto , the 

following shall be substituted , namely: 


By promotion from the cadre of 
| Assistant Engineers 


Assistant Executive 
Engineer (Division - 1) 
(Rs. 28100 -50100) 
(37 posts ) 


| (i) Must be holder of a degree 

in Engineering; and 
(ii) must have put in a service of not less 
than five years in the cadre of Assistant 
Engineer . 

Provided that, if persons who have put in 
a service of not less than five years are not 
available , persons who have put in not 
less than three years of service may be 
considered for promotion . 
(i) Must be holder of a Diploma in 

Engineering ; and 
( ii ) must have put in a service of not 

less than three years in the cadre of 

Junior Engineer (SpecialGrade). 
Provided that , if persons who have put 
in a service ofnot less than three years 
are not available , persons who have put in 
not less than one year of service may be 
considered for promotion . 


28B 


Assistant Executive 
Engineer (Division - 2 ) 
(Rs. 28100 -50100 ) 
(49 posts) 


By promotion from the cadre of 
Junior Engineer (Special Grade) 


( iii) 


for the category in posts of “ Assistant Engineer” at Serial Number 38 and entries relating thereto , the following 
shall be inserted , namely : 


38 . 


For transfer : 


Assistant Engineers 
(Rs.22800 -43200 
(37 - posts) 


By transfer from the cadre of 
Junior Engineer . 


Must be holder of a degree in Engineering 
or A . M . I. E .(India ) qualification in Civil or 
Mechanical Engineering. 


For Promotion : 


38A 


“ Junior Engineer(Special 
Grade) 
(Rs.22800 - 43200) 
(49 - posts ) 


By promotion 
from 
the cadre of Junior Engineers. 


(i) Must be holder of a Diploma in 
Engineering; and 
(ii) Must have put in a service of not less 
than eight years in the cadre of Junior 
Engineer 


B . In the said order, in schedule (C & D ), 


(i) 


for the category of posts of “ Junior Engineer” at SerialNumber 12 and entries relating thereto , the following shall 
be substituted namely ; 


“ Junior Engineer 
(Rs. 17650 - 32000 ) 


In this cadre , as and when the incumbents either get promotion to the 
higher cadre or retire from service , the cadre stands abolished and the 
number of posts shall stand reverted back to the cadre strength of Junior 
Engineers in Panchayat Raj Engineering Services . 


( 176 posts ) 


Note: The Cadres indicated in this order namely (i) Executive Engineer , ( ii) Assistant Executive Engineer (Division - 1) (iii) 
Assistant Executive Engineer (Division - 2 ), (iv ) Assistant Engineer and (v) Junior Engineer (Special Grade) shall also stand 
abolished as and when the incumbents up to the cadre of Junior Engineer either get promotion to the higher cadres or 
retire from the service and the number of posts in these cadres shall stand reverted back to the respective cadre strength 
of Panchayat Raj Engineering Services . 


By Order and in the name of the Governor of Karnataka, 


SIDDESH POTHALAKATTI 

Under Secretary to Government 
Rural Development & Panchayat Raj Department 


osao 


ವಿಶೇಷ ರಾಜ್ಯ ಪತ್ರಿಕೆ 


FIDEEZE ODZIE, TODOWBO , TBJr OS , 9008 

ಐಶೇಷ ರಾಜ್ಯ ಪತ್ರಿಕೆ 


zoo - IV - A 
Part - IV - A 


2300sed , voeataso , an0 9 , 9008 09, so see 062E ) 
Bangalore , Monday , June 2 , 2014 ( Jyeishta 12 , Shaka Varsha 1936 ) 


ನಂ . ೩೫೩ 
No . 353 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 


ಅಧಿಸೂಚನೆ 


2008 : 70 ,308 18 Jota 2008, 230nelos , Oddot: 02.06.2014 
The Indian Penal Code and the Code of Criminal Procedure (Karnataka Amendment) Bill, 2009 , 20147 be 
ಮಾಹೆಯ ಎಂಟನೇ ದಿನಾಂಕದಂದು ಘನತೆವೆತ್ತ ರಾಷ್ಟ್ರಪತಿಯವರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2014ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ : 21 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO 21 OF 2014 


(First Published in the Karnataka Gazette Extra -ordinary on the Second day of June, 2014 ) 
THE INDIAN PENAL CODE AND THE CODE OF CRIMINAL PROCEDURE (KARNATAKA 

AMENDMENT ) ACT, 2009 


(Received the assent of the President on the Eighth day of May , 2014) 
An Act further to amend the Indian Penal Code and the Code of Criminal Procedure, 1973 in their application to 
the State of Karnataka . 


Whereas it is expedient further to amend the Indian Penal Code (Central Act 45 of 1860) and the Code of 
Criminal Procedure , 1973 (Central Act 2 of 1974 ), in their application to the State of Karnataka for the purposes 
hereinafter appearing; 


Be it enacted by the Karnataka State Legislature in the Fifty -ninth year of the Republic of India as follows: 


1. Short title and commencement.- (1) This Act may be called the Indian Penal Code and the Code of 
Criminal Procedure (Karnataka Amendment) Act, 2009 . 


(2 ) It shall come into force at once . 


2 . Amendment of Central Act 45 of 1860 .- In the Indian Penal Code (Central Act 45 of 1860 ), for section 441, 
the following shall be substituted , namely : 


“ 441 . Criminal trespass.- Whoever enters into or upon property in possession of another with intent to 
commit an offence or to intimidate , insult or annoy any person in possession of such property , or, having lawfully entered 
into or upon such property , unlawfully remains there with intent thereby to intimidate , insult or annoy any such person 
or with intent to commit an offence , 


or , having entered into or upon such property , whether before or after the coming into force of the Indian Penal 
Code and the Code of Criminal Procedure (Karnataka Amendment) Act, 2009 , with the intention of taking unauthorized 
possession or making unauthorized use of such property fails to withdraw from such property or its possession or use , 
when called upon to do so by that another person by notice in writing , duly served upon him , by the date specified in the 
notice is said to commit Criminal Trespass ." 


3. Amendment of Central Act 2 of 1974 .- In the Code of Criminal Procedure , 1973 (Central Act 2 of 1974 ), in 
the First Schedule , in section 447, in the entries in column (5 ), for the word “ Bailable” , the word “ Non -bailable ” shall be 
substituted . 


By Order and in the name of the Governor of Karnataka, 


S . B . GUNJIGAVI 
Secretary to Government 
Department of Parliamentary Affairs 

and Legislation 


ವಿಶೇಷ ರಾಜ್ಯ ಪತ್ರಿಕೆ 


0520 


FIDEEZE ODZIE, TODOWBO , TBJr OS , 9008 

ಐಶೇಷ ರಾಜ್ಯ ಪತ್ರಿಕೆ 


zoo - IV - A 
Part - IV - A 


2300sed , wongado , 2006 2 , 900g 12 , Jose 0626 ) 
Bangalore , Tuesday , June 3 , 2014 ( Jyeishta 13 , Shaka Varsha 1936 ) 


Do. 2 Hege 
No . 355 


CABINET AFFAIRS AND PERSONNEL AND ADMINISTRATIVE REFORMS SECRETARIAT 


NOTIFICATION 


D . O . No. GS 64 GOB 2013 , Bangalore , dated : 3rd June, 2014 
In exercise of the powers conferred by Clause (3 ) of Article 166 of the Constitution of India , read with Rule 5 of the 
Karnataka Government ( Transaction of Business) Rules , 1977 , and in partial modification of the earlier notifications of 
even number dated 19 .05 .2013 , I, H . R . BHARDWAJ, Governor of Karnataka , on the advice of the Chief Minister, do 
hereby re - allocate with immediate effect , the business ofGovernment, in so far as it relates to the following Ministers : 

CABINET MINISTERS 


Sl . 
No . 


Name of the Minister and 

present portfolio 


Additional portfolio allocated 


Shri Siddaramaiah 
Chief Minister 


1 ) 
2) 


Small Industries from Commerce & Industries Department 
Muzrai from Revenue Department 


Shri H . S . Mahadeva Prasad 
Minister for Co -operation 


1) 


Sugar from Commerce and Industries Department 


H . R . BHARDWAJ 
GOVERNOR OF KARNATAKA 


By order and in the name of the Governor of Karnataka , 


No . DCA 110 GAM 2013 
Dated : 3rd June , 2014 


S . NAGARAJAPPA 
Under Secretary to Government- 2 
D . C .A . & D .P . A . R . ( State Protocol) 


ವಿಶೇಷ ರಾಜ್ಯ ಪತ್ರಿಕೆ 


20 - IV - A 
Part - IV - A 


ಬೆಂಗಳೂರು, ಮಂಗಳವಾರ, ಜೂನ್ ೩ , ೨೦೧೪ (ಜೇಷ್ಠ ೧೩ , ಶಕ ವರ್ಷ ೧೯೩೬) 
Bangalore , Tuesday , June 3 , 2014 ( Jyeishta 13 , Shaka Varsha 1936 ) 


Do . 28€ 
No. 356 


CABINET AFFAIRS AND PERSONNEL AND ADMINISTRATIVE REFORMS SECRETARIAT 


NOTIFICATION 
D . O . No . GS 64 GOB 2013, Bangalore, dated : 3rd June, 2014 
Shri Siddaramaiah , Chief Minister of Karnataka vide his letter dated 03.06 . 2014 , has forwarded to me the 
resignation of Shri Prakash B . Hukkeri, Minister for Small Scale Industries , Muzrai and Sugar from his Council of 
Ministers and requested to accept the same. 

In exercise of the powers vested in me under Article 164 (1) of the Constitution of India , 
I, H .R . BHARDWAJ, Governor of Karnataka, am pleased to accept the resignation of Shri Prakash B . Hukkeri, Minister 
for Small Scale Industries , Muzrai and Sugar , from the Council of Ministers with immediate effect. 


H . R . BHARDWAJ 
GOVERNOR OF KARNATAKA 


By order and in the name of the Governor of Karnataka, 


No . DCA 110 GAM 2013 
Dated : 3rd June , 2014 


S . NAGARAJAPPA 
Under Secretary to Government- 2 
D . C . A . & D . P . A . R . ( State Protocol) 


0629 


ವಿಶೇಷ ರಾಜ್ಯ ಪತ್ರಿಕೆ 


FIDEEZE ODZIE, TODOWBO , TBJr OS , 9008 

ಐಶೇಷ ರಾಜ್ಯ ಪತ್ರಿಕೆ 


2000 - IV - A 
Part - IV - A 


No. 289 
No . 342 


23008ad , Dowd , we 98 , 9008 ( ಆಷ್ಠ ೮ , ಶಕ ವರ್ಷ ೧೯೩೬) 
Bangalore , Thursday , May 29 , 2014 ( Jyeishta 8 , Shaka Varsha 1936 ) 
COMMERCE AND INDUSTRIES SECRETARIAT 

NOTIFICATION 
No . CI 51 SGF 2010 , Bangalore , Dated : 29- 05 - 2014 


The draft of the Karnataka Sugar Services (Cadre and Recruitment) Rules, 2014 , which the Government of 
Karnataka proposes to make in exercise of the powers conferred by sub - section (1) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ) is hereby published as required by clause (a ) of sub 
section (2 ) of section 3 of the said Act, for the information of all the persons likely to be affected thereby and notice is 
hereby given that the said draft will be taken into consideration after fifteen days from the date of its publication in the 
official Gazette . 


Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government. Objections and 
suggestions may be addressed to the Secretary to Government, Commerce and Industries Department, Vikasa Soudha, 
Dr. B . R . Ambedkar Veedhi, Bangalore -560001. 


DRAFT RULES 


1 . Title and commencement :- (1) These rules may be called the Karnataka Sugar Services (Cadre and 
Recruitment) Rules , 2014 . 

(2) They shall come into force from the date of their publication in the officialGazette. 

2 . Method of recruitment and minimum qualification :- The establishment of the Karnataka Sugar Services , 
shall consist of the categories of posts with the scales of pay specified in column (2 ) of the Schedule below , the number of 
posts , the method of recruitment and the minimum qualification , if any shall be as specified in the corresponding entries 
in columns (3 ), (4 ), (5 ) and (6 ) thereof. 

3 . Repeal and savings:- (1) The Karnataka Civil Service ( Sugar Branch ) Recruitment Rules, 1986 , are hereby 
repealed : 

Provided that the said repeal shall not affect, - 
(a ) The previous operation of the said rules or anything duly done or any action taken there under; or 
(b ) any right, privilege liability or obligation accrued or incurred under the said rules. 


By Order and in the name of the Governor of Karnataka 


B . M . Lakshminarayana 
Deputy Secretary to Government (Sugar) 

Commerce & Industries Department 


ವಿಶೇಷ ರಾಜ್ಯ ಪತ್ರಿಕೆ 


052a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೯ , ೨೦೧೪ 

SCHEDULE 


No. of Posts 


Sl. No 


Category of Post and Scale of 

Pay 


Method of Recruitment 


Minimum qualification 


Permanent 


Temporary 


01 


Encadred to Indian Administrative Service . 


Commissioner for Cane 
Development and Director of 
Sugar, I. A . S . 


By deputation of a Joint Registrar of Co -operative 
Societies from the Department of Co -operation . 


Head Quarters Assistant to 
Commissioner for Cane 
Development and Director of 
Sugar 


(Rs.40050 -56550) 


of Sugarcane 


Joint Director 
Development 


By deputation from the cadre of Joint Director of 
Agriculture from the Department of Agriculture . 


(Rs.40050 - 56550 ) 


of 


Sugar 


Joint Director 
Technology 


By deputation of an officer from the cadre of Joint 
Director from the Department of Industries and 
Commerce . 


(Rs. 40050 - 56550 ) 


5 


of 


Co 


Assistant Registrar 
operative Societies 


By deputation of an officer from the cadre of Assistant 
Registrar of Co -operative Societies from the Department 
of Co -operation . 


(Rs.22800 -43200 ) 


01 


Assistant Director of Co -operative 
Audit 


By deputation of an officer from the cadre of Assistant 
Director of Co -operative Audit from the Department of 
Co -operative Audit . 


(Rs . 22800 -43200 ) 


೧೯೩೪ 


FADFIE ODZEJS, AUDIO, ZDJI 05, 9008 


ವಿಶೇಷ ರಾಜ್ಯ ಪತ್ರಿಕೆ 


No. of Posts 


Si. No 


Category of Post and Scale of 

Pay 


Method of Recruitment 


Minimum qualification 


Permanent 


Temporary 


By promotion from the cadre of Office Superintendent. 


Assistant Director 
(Administration ) 


(Rs. 22800 -43200) 


Must have put in a service of not less than 
five years in the cadre of Office 
Superintendent. 
Provided that if person who have put in five 
years of service is not available, a person who 
have put in not less than three years of 
service may be considered . 


8 


06 


Assistant Cane Development 
Officer 


By deputation of an officer from the cadre of Agriculture 
officer from the Department of Agriculture. 


(Rs.22800 -43200 ) 


01 


01 


Office Superintendent 
(Rs.20000 - 36300 ) 


By promotion from the cadre of First Division Assistant Must have put in a service of not less than 
and Stenographer in the ratio of 4 : 1 , every 5th vacancy five years in the cadre of First Division 
shall be filled by promotion from Stenographer. 

Assistant or Stenographer as the case may be . 
In case of Stenographer in addition to five 
years of service as stenographer, he must 
have worked as 


First Division Assistant for not less than one 


year . 


Provided that if person who have put in five 
years of service is not available then person 
who have put in not less than three years of 
service may be considered . 


10 


101 


Senior Auditor of Co -operative 
Societies (Rs. 16000 - 29600 ) 


By deputation of an officer from the cadre of Senior 
Auditor of Co -operative Societies from the Department of 
Co- operative Audit. 


ವಿಶೇಷ ರಾಜ್ಯ ಪತ್ರಿಕೆ 


FADFIE ODZEJS, AUDIO, ZDJI 05, 9008 


೧೯೩೫ 


No. of Posts 


Si. No 


Category of Post and Scale of 

Pay 


Method of Recruitment 


Minimum qualification 


Permanent 


Temporary 


ī 


11 


Inspector of Co -operative 
Societies 
(Rs. 14550 -26700 ) 


By deputation of an officer in the cadre of Inspector of 
Co- operative Societies from the Department of Co 
operation . 


12 


Junior Statistical Inspector 


(Rs. 14550- 26700 ) 


By deputation of an officer in the cadre of Junior 
Statistical Inspector from the department of Economics 
and Statistics. 


13 


06 


First Division Assistant 
(Rs . 14550 - 26700 ) 


Seventy five percent by direct recruitment; and 
Twenty five percent by promotion from the cadre of 
Second Division Assistant, in accordance with 


For promotion - Must have put in a service 
of not less than five years in the cadre of 
Second Division Assistant . 


Provided that if person 


Karnataka Civil Services (Recruitment to Ministerial 
Post) Rules, 1978 . 


who have put in five years of service is not 
available then person who have put in not less 
than three years of service may be considered . 


02 


By promotion from the cadre of Typist. 


14 | Stenographer 

(Rs . 14550 - 26700 ) 


If no suitable and eligible candidate from the cadre of 
Typist is available , by direct recruitment in accordance 
with Karnataka Civil Services (Recruitment to the post 
of Stenographer and Typists) Rules , 1983 . 


For promotion - Must possess qualification 
prescribed for the post of Stenographer in 
Karnataka Civil Services (Recruitment to the 
post of Stenographers and Typists) Rules, 
1983 . 


15 


Second Division Assistant 


(Rs. 11600 -21000 ) 


Sixty Seven percent by direct recruitment in accordance 
with the Karnataka Civil Services (Recruitment to 
Ministerial Posts ) Rules , 1978 , and 


For Transfer : 
( 1) A pass in P .U . C . Examination of P . U . 

Board or equivalent of qualification . 
(2) Must have put in a service of not less 

than five years in the cadre of Driver . 


thirty three percent by transfer from the cadre of 
drivers . If no eligible drivers are available , by promotion 
from the cadre of Peon . 


R .N .I. No . KARBIL /2001 /47147 POSTAL REGN . No. RNP /KA / BGS /2202 /2014 - 16 
Licensed to post without prepayment WPP No . 297 


052 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೯ , ೨೦೧೪ 


ವಿಶೇಷ ರಾಜ್ಯ ಪತ್ರಿಕೆ 


No. of Posts 


Sl. No 


Category of Post and Scale of 

Pay 


Method of Recruitment 


Minimum qualification 


Permanent 


Temporary 


For promotion . 


( 1) Must have put in a service of not less 

than five years in the cadre of Peon . 


(2 ) 


Must have passed Pre University 
Course or equivalent qualification 


16 


Typist 
(Rs. 11600 -21000) 


By direct recruitment in accordance with Karnataka 
Civil Services (Recruitment to the post of Stenographers 
& Typists) Rule 1983 . 


Must possess the qualification prescribed for 
direct recruitment for the cadre of typist. 


17 


Drivers 


By promotion from cadre of Peon . If no suitable and 
eligible Peon is available , by direct recruitment. 


(Rs. 11600 -21000) 


(1) Must have passed SSLC examination 

conducted by the Karnataka Secondary 
Education Board ; and 


( 2 ) Must hold a current light motor vehicle 

Driving License . 


18 


Peon 


03 


By direct recruitment. 


(Rs. 10400 - 16400 ) 


Must have passed SSLC examination 
conducted by the Karnataka Secondary 
Education Board . 


By Order and in the name of the Governor of Karnataka 


B . M . Lakshminarayana 
Under Secretary to Government (Sugar) 
Commerce & Industries Department 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


